ಮಾನವಿಕ ಕರ್ಣಾಟಕ 


ಸಂಪುಟ ೧೨ ಸಂಚಿಕೆ ೧ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೧ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತ್‌ 
ನೇಖನಗಳನ್ನು «ಮಾನವಿಕ ಕರ್ಣಾಟಕ ದಲ್ಲಿ ಪ್ರಕಟಿಸಲಾಗುವುದು... ಲೇಖನ ತ 
ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರುಗಳನ್ನೂ ಲೇಖನದ 
ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯೆನ್ನೂ * 
ಲೇಖನದೊಂದಿಗೆ ಕಳುಹಿಸಬೇಕು. Kl 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; ' 
ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ ತಮ್ಮ ಸಂಕ್ಲಿಪ್ತ್ರ 
ನರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಸ್ಯಕನಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; ಅವುಗಳಲ್ಲಿ 
ಒದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನ್ನೂ ಸೂಚಿಸಬೇಕು. 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯೆಸುವವರು ಈ ಬಗ್ಗೆ 
ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆ ಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಚವನ್ನು ಲೇಖಕರೇ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ಬರುವ ವಿಚಾರ ಪ್ರಜೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು 
ಪ್ರಕಟಿಸುವ, ಬಿಡುವ ಅಥವಾ ಸೂಕ ಬದಲಾವಣೆಯೊಂದಿಗೆ ಪ್ರಕಟಿಸುವ ಸ್ವಾತಂತ್ರ್ಯ 
ಸಂಪಾದಕರಿಗೆ ಸೇರಿದೆ. ಸ 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ ಪುಸ್ತಕ 
ಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುನನರು ಅವುಗಳ ಎರಡೆರಡು ಪ್ರತಿ ಕಳುಹಿಸಿ 
ಹೊಡೆಬೇಕು. 


ಆ ಲೇಖನಗಳನ್ನೂ ವಿನುರ್ಶೆಗಾಗಿ ಪುಸ್ತ ಕಗಳನ್ನೂ ಕಳುಹಿಸುವವರು ' 
ಸಂಪಾದಕರು, ಮಾನನಿಕ ಕರ್ಣಾಟಕ, ಪ್ರಸಾರಾಂಗ ಮಾನಸಗಂಗೋತ್ರಿ, 
ಮುಸೂರು-೫೭೦ ೦೦೬ ಎಂಬ ವಿಳಾಸಕ್ಕೆ ಕಳುಹಿಸಬೇಕು. 


' ಮಾನವಿಕ ಕರ್ಣಾಟಕ 


ಸಂಪುಟ ೧೨ ಸಂಚಿಕೆ ೧ 


೪೫ 


ನವಂಬರ್‌ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವನಿದ್ಯಾನಿಲಯ 
೧೯೪೧ 


ಕಿ 


MANAVIKA KARNATAKA, Kannada quarterly of th. 
University of Mysore. Volume 12, Number 1, November 1981 
dited by Dr. B. R. Gopal and Dr. ಛಿ. M. Muniramappa. 


All Rights Reserved 


ತ 
i. 
3 
¥ 
+ 
pe 
A 
pr 


ಪ್ರಧಾನೆ ಸಂಪಾದೆಕರು 
ಜೌ. ಹಾ. ಮಾ. ನಾಯಕ 


ಸಂಪಾದಕೆರು 
ಡ್‌. ಬಾ. ರಾ. ಗೋಪಾಲ್‌ 
ಡಾ. ಸಿ. ಎಂ. ಮುನಿರಾಮಪ್ಪೆ 


ಪ್ರಕಾಶಕರು 
ಕೆ. ಟಿ. ವೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ನಿಶ್ವನಿದ್ಯಾನಿಲಯ, ಮೈಸೂರು 


ಮುದ್ರಕರು 
ಕ್ರೀಲಕ್ಷೇ ನುದ್ರಣಾಲಯ, ರನೆ ಬೀದಿ, 2 ನೇ ಕ್ರಾಸ್‌, ಮೈಸೂರು - 1 


ನಿಷಯ ಸೂಚಿ 


ಪುಟ 
ಗಿ ಪ್ರಾಚೀನ ಪಾಶ್ವಾತ್ಯ ತಾತ್ತ್ವಿಕ 
ಚಿಂತನೆ ಫಿ. ಎನ್‌. ಶೇಷಗಿರಿರಾವ್‌ ಗಿ 
೨ ಭಾಷಾಂತರದಲ್ಲಿ ಪರ್ಯಾಯ 
ಪದಗಳು ಎಟ್‌. ಎಸ್‌. ಹರಿಶಂಕರ್‌ ೨೭ 
೩ ಕಲಾವಿದ ಹರ್ತಿಕೋಟೆ ಸುಬ್ಬಣ್ಣ ಪಿ. ಆರ್‌. ತಿಪ್ಪೇಸ್ಟಾಮಿ ೩೨. 
೪ ಶಿಕ್ಷಣ ಮತ್ತು ಜೀನನ ಬಿ. ಕೃಷ್ಣ ೩೯ 
೫ ದ್ನೈ.ತ ಸಿದ್ದಾಂತೆ ಮೂಲ : ಎಸ್‌. ಎಸ್‌. ರಾಘವಾ 
ತತ 1) w 
ಚಾರ್‌ 


ಅನುವಾದ : ಸಿ. ಸೇತೂಬಾಯಿ ೪೯ 


ಈ ಸಂಚಿಕೆಯ ಲೇಖಕರು 


ವಿ.ಎನ್‌. ಶೇಷಗಿರಿ ಅಧ್ಯಾಪಕ, ತತ್ವಶಾಸ್ತ್ರ ನಿಭಾಗ, ಮಾನಸ 
ರಾವ್‌ ಗಂಗೋತ್ರಿ, ಮೈೆ ಸೂರು ವಿಶ್ವ ನಿದ್ಯಾಫಿಲಯ, 
ಮೈ ಸೂರು-೫೭೦ ೦೦೬ 


ಎಚ್‌.ಎಸ್‌. ಅಧ್ಯಾಸಕ, ಭಾಷಾಂತರ ವಿಭಾಗ, ಕನ್ನಡ 
ಹರಿಶಂಕರ್‌ ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, ಮೈ ಸೂರು 
ವಿಶ್ವವಿದ್ಯಾನಿಲಯ, ಮೈ ಸೂರು. | 


ಪಿ.ಆರ್‌. ತಿಪ್ಪೇಸ್ವಾಮಿ ಕ್ಯೂರೇಟರ್‌, ಜಾನಪದ ವಸ್ತು ಸಂಗ್ರಹಾಲಯ, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 


ಬಿ. ಕೃಷ್ಣ ಅಧ್ಯಾಪಕ, ತತ್ವಶಾಸ್ತ್ರ ವಿಭಾಗ, ಮಹಾರಾಜ 
ಕಾಲೇಜು, ಮೈ ಸೂರು.೫೭೦ ೦೦೫ 


ಸಿ. ಸೇತೂಬಾಯಿ ೩೩, ೬ನೆಯ ಮುಖ್ಯರಸ್ತೆ, ಎಂ. ಎಚ್‌. ಬ್ಲಾಕ್‌, 
ಜಯಲಕ್ಷ್ಮೀಪುರಂ, ಮೈಸೂರು-೨1೭೦ ೦೧೨ 


ಡಾ ನಿ. ಎನ್‌. ಶೇಷಗಿರಿರಾವ್‌ 


1 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ 
ಒಂದು ಸ್ಟೂಲ ವಿವೇಚನೆ 


೧ 
ಪಾಶ್ಚಾತ್ಯ ತತ್ವಶಾಸ್ತ್ರವನ್ನು ಕಾಲದ ದೃಷ್ಟಿಯಿಂದಲೂ ವ್ಯಾಸಂಗದ ಅನುಕೂಲ 
ದೃಷ್ಟಿಯಿಂದಲೂ ನಾಲ್ದು ಭಾಗಗಳನ್ನಾಗಿ ಮಾಡಬಹುದು. 
1) ಪ್ರಾಚೀನ ತತ್ವಶಾಸ್ತ್ರ (Ancient Philosophy) 
11) ಮಧ್ಯಕಾಲೀನ ತತ್ವಶಾಸ್ತ್ರ (Medieval Philosophy) 
111) ಆಧುನಿಕ ತತ್ವಶಾಸ್ತ್ರ (Modern Philosophy) 
iv) ಸಮಕಾಲೀನ ತತ್ವಶಾಸ್ತ್ರ (Contemporary Philosophy) 
ಪ್ರಾಚೀನ ಪಾಶ್ಚಾತ್ಯ ತತ್ವಶಾಸ್ತ್ರ ಪ್ರಧಾನತಃ ಗ್ರೀಕ್‌ ತತ್ವಶಾಸ್ತ್ರವಾಗಿದೆ. 
ಗ್ರೀಸ್‌, ತತ್ವಶಾಸ್ತ್ರದ ತವರುಮನೆಯಾಗಿದೆ. ಸುಮಾರು ಕ್ರಿ. ಪೂ. 7ನೆಯ ಶತಮಾನ 
ದಲ್ಲಿ ಗ್ರೀಕ್‌ ಚಿಪತಕ ಫಾಲಿಸ್‌ನಿಂದ ಪ್ರಾರಂಭವಾದುದು ಪ್ರಾಚೀನ ತತ್ವಶಾಸ್ತ್ರ. 
ಇದು ವಿಶ್ವದ ರಹಸ್ಯದ ಬಗ್ಗೆ ಆಸಕ್ತಿಯನ್ನು ತಳೆದಿತ್ತು. ಈ ಚಿಂತನೆ ಅನಾಕ್ಸಿ 
ಮಾಂಡರ”, ಅನಾಕ್ಸಿ ಮಾನಸ್‌, ಸೈಥಾಗೊರಾಸ್‌, ಪಾರ್ಮಿನೈಡಿಸ್‌, ಹೆರಾಕ್ಲೆ ಫಟಿಸ್‌ 
ಎಂಪೆಡೋಕ್ಲೆ ಸ್‌, ಅಣುವಾದಿಗಳಾಡ ಲೂಸಿಸ್ಪಸ್‌ ಮತ್ತು ಡೆಮಾಕ್ರೈಟಸ್‌, 
ಅನಾಕ್ಸೆಗೊರಾಸ್‌ ಮುಂತಾದವರ ಮೂಲಕ ಹಾಯ್ದು, ಸಾಕ್ರಟೀಸ್‌, ಪ್ಲೇಟೋ 
ಮುಂತಾದ ಚಿಂತಕರ ಕೈಯಲ್ಲಿ ವಿಸ್ತಾರಗೊಂಡು ಅರಿಸ್ಟಾಟಲನಲ್ಲಿ ಪರಮೋತೃಷ್ಟತೆ 
ಯನ್ನು ಹೊಂದಿತು. ಅರಿಸ್ಟಾಟಲನ ಅನಂತರದ ತತ್ವಶಾಸ್ತ್ರ (post-Aristotelian 
Philosophy) ಗ್ರೀಕ್‌ ತಾತ್ವಿಕ ಚಿಂತನೆಗೆ ಹೊಸದೇನನ್ನೂ ಕೊಡದೆ ಕುಂಠಿತ 
ವಾಯಿತು. 8 
ಮಧ್ಯಕಾಲೀನ ತತ್ವಶಾಸ್ತ್ರವೆಂದು ಕರೆಸಿಕೊಳ್ಳುವ ಚಿಂತನೆಯು ಸುಮಾರು ಕ್ರಿ.ಶ. 
ಎರಡನೆಯ ಶತಮಾನದಿಂದ ಹದಿಸ್ಸೆದನೆಯ ಶತಮಾನದವರೆಗೂ ಹಸರಿಸಿತ್ತೆಂದು ಹೇಳ 
ಬಹುದು. ಈ ಕಾಲದಲ್ಲಿ ಮಹಮ್ಮದೀಯ, ಯಹೂದಿ ಹಾಗೂ ಕ್ರೈಸ್ತ ಚಿಂತನೆಗಳು 
ಬೆಳೆದು ಪ್ರವರ್ಧಮಾನಕ್ಕೆ ಬಂಡವು, ಮತಧರ್ಮ, ಅದರಲ್ಲೂ ಕ್ರೈ ಸ್ಮಧರ್ಮನೇ 
ಮಧ್ಯಕಾಲೀಫ ಚಿಂತನೆಯ ಕೇಂದ್ರ ಬಿಂದು. 


೨ ಮಾನವಿಕ ಕರ್ಣಾಟಕ 


ಆಧುಶಿಕ ಪಾಶ್ಚಾತ್ಯ ತತ್ವಶಾಸ್ತ್ರ ಕ್ರಿ. ಶ. 16ನೆಯ ಶತಮಾನದಲ್ಲಿ ಪ್ರಾರಂಭ 
ವಾಯಿತು. ಪ್ರಸಿದ್ಧ ಫ್ರೆಂಚ್‌ ತತ್ವಜ್ಞಾನಿ, ನಿಜ್ಞಾನಿ ಹಾಗೂ ಗಣಿತಜ್ಞನಾದ ಕೇನೆ 
ಡೇಕಾರ್ಟ ಅದರ ಜನಕ. ಆಧುನಿಕ ಚಿಂತನೆಯನ್ನು ಎಲ್ಲ ವಿಧವಾದ ಅವ್ಳೆ ಚಾರಿಕ 
ಅಧಿಕಾರ (dogmatic authoritarianism) ದಿಂದ ಬಿಡುಗಡೆ ಮಾಡಿದ್ದೇ 
ಅವನ ಮಹತ್ಕಾರ್ಯ. ಮಾನವನೇ ಈ ಕಾಲದ ತಾತ್ವಿಕ ಚಿಂತನೆಯ ಕೇಂದ್ರಬಿಂದು; 
ಅವನ ಮೂಲಭೂತ ಸಮಸ್ಯೆಗಳ ವಿಶ್ಲೇಷಣೆ ಹಾಗೂ ಪರಿಹಾರ ಸಾಧ್ಯತೆಗಳೇ ಅದರೆ 
ಮುಖ್ಯ ವಿಷಯ. ಹೀಗೆ ಡೇಕಾರ್ಟನಿಂದ ಸ್ಫೂರ್ತಿಯನ್ನು ಪಡೆದ ಆಧುನಿಕ ಪಾಶ್ಚಾತ್ಯ 
ಚಿಂತನೆ ಹಂತಹಂತವಾಗಿ ಸ್ಪಿನೋಜ, ಬೈಬ್ದಿಸ್‌, ಲಾಕ್‌, ಬರ್ಕ್ಲಿ, ಹ್ಯೂಮ್‌, 
ಕಾಂಟ್‌, ಫೀಕೊ, ಮುಂತಾದ ಚಿಂತಾಕರ ಮೂಲಕ ಹಾಯ್ದು ತನ್ನ ಸರಾಕಾಷ್ಠತೆ | 
ಯನ್ನು ಜರ್ಮನ್‌ ಚಿಂತಕನಾದ ಹೆಗಲ್‌ನಲ್ಲಿ ಮುಟ್ಟುತ್ತದೆ. 
ತದನಂತರವೇ ಸಮಕಾಲೀನ ಪಾಶ್ಚಾತ್ಯ ಚಿಂತನೆ ಪ್ರಾರಂಭವಾಗುವುದು. ಬ್ರಾಡ್ಗೆ | 
ಬೊಸಾಂಕೆ, ಗ್ರೀನ್‌, ಲೋಟ್ಟಿ, ರಾಯ್ಸ್‌, ಬೌನೆ, ಬ್ರೈಟ್‌ಮನ್‌, ವಿಲಿಯಂ | 
ಜೇಮ್ಸ್‌, ಡ್ಯೂಯಿ, ಅಸ್ತಿ ತ್ರವಾದಿಗಳಾದ ಕಿರ್ಕ್‌ಗಾರ್ಡ್‌, ಮಾರ್ಸೆಲ್‌, ಎಸ್‌ಪರ್ಸ್‌, 
ಸಾರ್ತ್‌, ಹೆಡೆಗರ, ಸರಿಣಾಮವಾದಿಗಳಾದ ಮಾರ್ಗನ್‌, ಆಳೆಕ್ಸಾಂಡರ್‌, ( 
ಬರ್ಗ್‌ಸನ್‌, "ತಾತ್ರಿಕ ನಿಕ್ಲೇಷಕೆ'ರಾದ ರಸಲ್‌, ವಿಜ್ಛೆನ್‌ಸ್ಟ್ರೈನ್‌ ಏಯರ್‌, ವಿಜ್ಞಾನಿ \ 
ತಾತ್ತಿಕನಾದ ವೈಟ್‌ಹೆಡ್‌ ಮುಂತಾದ ಚಿಂತಕರ ಕೈಯಲ್ಲಿ ಪುಸ್ಟಿಗೊಂಡು ನಿಚಾರ : 
ಪ್ರಜೋದಕವೂ ವಿಮರ್ಶಾತ್ಮಕವೂ ಮೌಲ್ಯಪ್ರಧಾನವೂ ಆಗಿ ಮುಂದುವರಿಯುತ್ತಿದೆ. | 
ಸ 
ಪುರಾತನ ಗ್ರೀಕ್‌ ತತ್ವಶಾಸ್ತ್ರವನ್ನು ಪುನಃ ನಾಲ್ಡು ಉಸ ಭಾಗಗಳನ್ನಾ, 
ಬಹುದು : 
(1) ಸೋಥಿಸ್ಟರಿಗಿಂತ ಮೊದಲು ಇದ್ದ ಗ್ರೀಕ್‌ ತಾತ್ವಿಕ ಚಿಂತನೆ | 
(pre-Sophistic Philosophy) 
(ಸುಮಾರು ಕ್ರಿ. ಪೂ. 585 ರಿಂದ ಕಿ. ಪೂ. 500 ರವರೆಗೆ) 
(11) ಸೋಭಿಷ್ಟರೆ ಕಾಲದ ತಾತ್ವಿಕ ಚಿಂತನೆ 
(Sophistic Philosophy) | 
ಸ (ಸುಮಾರು ಕ್ರಿ. ಪೂ. 500 ರಿಂದ 430 ರವರಿಗೆ) | 
(111) ಸಾಕ್ರಟೀಸನಿಂದ ಪ್ರಾರಂಭವಾಗಿ ಅರಿಸ್ಟಾಟಲನವರೆಗೂ ಮುಂದುವರಿದೆ. 
ಗ್ರೀಕ್‌ ತಾತ್ವಿಕ ಚಿಂತನೆ (Socratic Philosophy) 
(ಸುಮಾರು ಕ್ರಿ. ಪೂ. 430 ರಿಂದ ಕ್ರಿ. ಪೂ. 320 ರವರೆಗೆ) ಮತ್ತು. 
(19) ಅರಿಸ್ಟಾಟಲನ ಅನಂತರೆದ ಗ್ರೀಕ್‌ ತಾತ್ವಿಕ ಚಿಂತನೆ. ಸ್‌ 
(Post-Aristotelian Philosophy) 
(ಸುಮಾರು ಕ್ರಿ. ಪೂ. 320 ರಿಂದ ಕ್ರಿ, ಶ. 529 ರವರೆಗೆ) 


ಗಿ ಮಾಡ ! 


ಎಂ is, ಸ, 


ಪ್ರಾಚೀನ ಪಾಶ್ಚಾತೃ ತಾತ್ವಿಕ ಚಿಂತನೆ-ಇಒಂದು ಸ್ಥೂಲ ವಿವೇಚನೆ ಫಿ 


1) ಈ ಮೊದಲೇ ತಿಳಿಸಿದಂತೆ ಸೋಫಿಷ್ಟರಿಗಿಂತ ಮೊದಲು ಇದ್ದ ಗ್ರೀಕ್‌ 
ತಾತ್ವಿಕ ಚಿಂತನೆ ಪ್ರಧಾನತಃ ವಿನ್ನು ಕುರಿತದ್ದು ನ ನಮ್ಮ ಸುತ್ತಲೂ ಆವರಿಸಿರುವ 
ನಿಗೂಢ ವಿಶ್ವ, ಅದರ ಮೂಲ, ಆ ಮೂಲದಿಂದ ಅದು ಹೊರಬರುವ ಕ್ರಮ, . ಅದರ 
ಸ್ವರೂಪ ಮುಂತಾದವುಗಳನ್ನು ತಿಳಿಯುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಇಲ್ಲಿ 
ಆಂತರ್ಯಕ್ಕಿಂತ ಬಾಹ್ಯವಿಶ್ಚದ ಕಡೆಗೆ ಹೆಚ್ಚ ಗಮನ, ಈ ಚಿಂತನೆ ಅಯೋನಿಯ್ಕಾ 
ದಕ್ಷಿಣ ಇಟಲಿ, ಸಿಸಿಲಿ ಮುಂತಾದ ಪ್ರದೇಶಗಳಲ್ಲಿ ಜನ್ಮತಾಳಿ ಅಭಿವೃದ್ಧಿ ಹೊಂದಿತು. 

11) ಸೋಫಿಷ್ಟರ ಕಾಲದ ತಾತ್ವಿಕ ಚಿಂತನೆ ಪ್ರಧಾನತಃ ಮಾನವ ಸಂಬಂಧ 
ವಾದುದು. ಇಲ್ಲಿ ಅಂತರ್ಮುಖಕೆ ತಲೆಯೆತ್ತುತ್ತದೆ. ಮಾನವನ ಶಕ್ತಿ ಸಾಮರ್ಥ್ಯ 
ಗಳೇನು ? ಜ್ಞಾನವೆಂದರೇನು ? ಅದು ಹುಟ್ಟುವ ಬಗೆ ಹೇಗೆ? ಅದರ ಮೂಲಗಳಾ 
ವ್ರವು? ಮುಂತಾದ ಮಾನವ ಸಂಬಂಧವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿ 
' ಯುವ ಪ್ರಯತ್ನವಿದೆ ಇಲ್ಲಿ. 

111) ಸಾಕ್ರಟಸ”ನಿಂದ ಪ್ರಾರಂಭವಾದ ಗ್ರೀಕ್‌ ಚಿಂತನೆಯ ಕಾಲವನ್ನು 
ಸುನರ್ಯ್ಯವಸ್ಥೆಯ ಕಾಲ ಎನ್ನಬಹುದು. ಇಲ್ಲಿಯೂ ಜ್ಞಾ ನ, ನೀತಿ, ಶೀಲ ಮುಂಶಾದ 
ಮಾನವ ಸಂಬಂಧವನ್ನು ಕುರಿತ ಪ್ರಶ್ನೆಗಳಿಗೆ ನ್ಯಾಯೆ-ತರ್ಕಗಳನ್ನು ಸರಿಯಾದ ರೀತಿ 
ಯಲ್ಲಿ ಅನ್ವಯಿಸುವ ಮೂಲಕ ಉತ್ತ ರಗಳನ್ನು ಕಂಡುಹಿಡಿಯುವ ಪ್ರಯತ್ನವನ್ನು 
ನಿಷ್ಠೆಯಿಂದ ಮುಂದುವರಿಸಲಾಗಿದೆ. 

iv) ಅರಿಸ್ಟಾಟಲನ ಆನಂತರದ ತಾತ್ವಿಕ ಚಿಂತನೆಯ ಬೆಳವಣಿಗೆ ಕ್ರಮ 
ಕ್ರಮೇಣ ಕ್ಷೀಣಗೊಳ್ಳುತ್ತ ದೆ, ಹೊಸದಾದ ಯಾನ ತಾತ್ವಿಕ ಸಿದ್ಧಾಂತವನ್ನೂ ಅದು 
ಬೆಳಕಿಗೆ ತರಲಿಲ್ಲ. ಇದರ ಕಾರ್ಯಕ್ಷೇತ್ರ ಅಥೆನ್ಸ್‌, ಅಲೆಕ್ಸಾಂಡ್ರಿಯ ಮತ್ತು ರೋಮ್‌. 
ಈ ಅವಧಿಯಲ್ಲಿ ಪುನಃ ಮೂರು ಉಪವಿಭಾಗಗಳನ್ನು ಮಾಡಬಹುದು. 

(1) ಜೀನೋ ಸ್ಥಾಪಿಸಿದ ವಿರಕ್ತಮತ (Stoicism) 

(11) ಎಸಿಕ್ಯೂರಿಯನ್ನರ ಸುಖಾಂಕ್ಷಿ ಮತ (Hedonism) ಮತ್ತು 
(111) ನವೀನ ಪ್ಲೇಟೋ ಸಿದ್ಧಾಂತ (neo-Platonism) 


೩ 
ಈಗ ಸೋಭಿಷ್ಟರಿಗಿಂತ ಮೊದಲಿದ್ದ ಗ್ರೀಕ್‌ ತಾತ್ವಿಕ ಚಿಂತನೆಯನ್ನು ಸ್ಕೂಲವಾಗಿ 
ವಿಶದಸಡಿಸಬಹುದು. ಸೋಥಿಷ್ಟರಿಗೆ ಪೂರ್ವದಲ್ಲಿದ್ದ ತಾತ್ವಿಕ ಚಿಂತನೆಯ ವೈಶಿಷ್ಟ 
ವೇನೆಂದರೆ ಕಲ್ಪನಾ ವ್ಯಕ್ತಿಗಳ ಸಹಾಯವಿಲ್ಲದೆ, ದೇವರ ಮೊರೆಹೋಗದೆ, ದಂತಕತೆ, 
ಪುರಾಣ ಕಲ್ಪನೆಗಳಿಂದ ವಿಮುಖವಾಗಿ, ಸಹಜ್ಯ ಸ್ವಾಭಾವಿಕ, ವೈಜ್ಞಾನಿಕ ಕಾರಣ 
ಗಳಿಂದಲೇ ವಿಶ್ವವನ್ನು, ಅದರ ವ್ಯಾಪಾರಗಳನ್ನು ವಿವರಿಸುವ ಶ್ಲಾಘ್ಯ ಪ್ರಯತ್ನವನ್ನು 
ಮಾಡಿರುವುದು. 


v ಮಾನವಿಕ ಕರ್ಣಾಟಿಕ 


ಥಾಲಿಸ್‌ 

ಸೋಭಿಷ್ಟರಿಗೆ ಪೂರ್ವದಲ್ಲಿದ್ದ ಚಿಂತೆಯ ಹಾಗೂ ಪುರಾತನ ಪಾಶ್ಚಾತ್ಯ ತಾತ್ರಿ ಫೆ 
ಚಿಂತನೆಯ ಜನಕನೆಂದು ಪೆ ಶ್ರಸಿದ್ಧ ಸಾದವಕು ಥಾಲಿಸ್‌ (ಕ್ರಿ. ಪೂ. 624 - ಕ್ರಿ. ಪೂ. 
554). ಅವನು ಪ್ರಖ್ಯಾತ “ಇಗೋಳ ಶಾಸ್ತ್ರಜ್ಞ ನೂ ಗಣಿತಜ್ಞ ನೂ ಅಗಿದ್ದನು. 


ಗ್ರೀಸ್‌ ದೇಶದ ಆಯೋಫಿಯಾ ಪ್ರಾಂತ್ಯದ ಮೈಲೆಟಸ್‌ ಪಟ್ಟಣದಲ್ಲಿ ಈ ಚಿಂತನೆ ' 


ಮೊದಲು ರೂಪುಗೊಂಡು ಬೆಳವಣಿಗೆಯನ್ನು ಹೊಂದಿದ್ದ ರಿಂದ, ಚಿಂತನೆಯನ್ನು 
"ಮೈ ಲೆಟಿಸ್‌ ಚೆಂತನೆ'- ಅಥವಾ "ಅಯಾನಿಕ್‌ ಚಿಂತನೆ? ಎಂಡ ಕರೆಯಲಾಗಿದೆ. ಈ 


ಚೆಂತನೆಗೆ ಸಂಬಂಧಿಸಿದ ಇತರ ತಾತ್ವಿ ಕರೆಂಡರೆ ಅನಾಕ್ಸಿನಾಂಡರ್‌ ಮತ್ತು ಅನಾಕ್ಷಿ | 


ಮೊನಸ್‌. 


ಈ ಮೂರೂ ಚಿಂತಕರಿಗೆ ಸಮಾನವಾಗಿರುವ ಅಂಶಗಳನ್ನು ಹೇಳಿ ಅನಂತರ ' 


ಪ್ರತ್ಯೇಕವಾಗಿ ಪ್ರತಿಯೊಬ್ಬನ ತಾತ್ವಿಕ ಚಿಂತನೆ ಏನೆಂಬುದನ್ನು ನಿಶದಪಡಿಸಬಹುದು.. 


ಯಾವ ದಂತಕಥೆಯನ್ನೂ. ಆಧಾರವಾಗಿಟ್ಟು ಕೊಳ್ಳದೆ, ಪ್ರಚಲಿತವಿದ್ದ ಯಾವ ಮತ 


ಧರ್ಮದ ಉಪ ದೇಶವನ್ನೂ ಅವನಲಂಬಿಸನೆ ನ ನ ವ್ಯವೂ ಆದೆ ಚಿಂತನೆ 3 


ಯನ್ನು ರೂಪಿಸಿದುದು ಸೈಸ್‌ ಕೇತು ವೈಶಿಷ್ಟ ವ ದ ಸ 


ರಿಂದಲೇ ಇವರನ್ನು ವಿಶ್ವದ ವೈಜ್ಞಾನಿಕ ಆಜಾ ತೋ ತಾತ್ವಿ ಕೆಂದು 
ಕರೆಯುವುದು ಟಾ 

ಮೈ ಲೇಸಿಯನ್‌ ಚಿಂತನೆಯ ಪ್ರಕಾರ ಇಡೀ ವಿಶ್ವ ವೆಲ್ಲವೂ ಚೈತನ್ಯ ಮಯವಾಗಿರು 
ವದು, ಕ್ರಿಯಾತ್ಮಕವಾಗಿರುವೆದು, ಜೀವಕಳೆಯಿಂದ ತುಂಬಿ ತುಳುಕುತ್ತಿ ರುವ್ರೆದು. 
ಅದು ಸತ್ವಹೀನವಾದುದಲ್ಲ, ಇದನ್ನು ಪಾರಿಭಾಷಿಕವಾಗಿ ಸರ್ವ ಚೇತನವಾದ 
(11110201510) ಎಂದು ಕರೆಯುತ್ತಾರೆ. ಹಾಗೆಯೇ ಈ ಚಿಂತನೆ ಏಕನಾದವೂ 
ಹೌದು. ಏಕೆಂದರೆ ಯಾವೆದೋ ಒಂದು ಮೂಲತತ್ವ ಇಡೀ ವಿಶ್ವಕ್ಕೆ ಮೂಲಕಾರಣ 
ವೆಂದು ಲ್ಲಿ ಪ್ರತಿಷಾದಿಸಲಾಗಿಗೆ. 

ಥಾಲಿಸ್‌ ಯಾವುದೇ ಗ್ರಂಥವನ್ನು ಬಕೆದಂತೆ ಕಾಣುವುದಿಲ್ಲ. . ಅವನ ಅನಂತರ 
ಬಂದ ಅರಿಸ್ಟಾಟಲ್‌ ಮುಂತಾದ ತಾತ್ವಿ ಕರು ಅವನನ್ನು, ಅವನ ಬೋಧನೆಯನ್ನು 
ಕುರಿತು ಏನನ್ನು ಉಲ್ಲೇಖಿಸಿದ್ದಾರೋ ಆಸೇ ಥಾಲಿಸ್ಸಿನ 'ತಾತ್ರಿ ಕ ಚಿಂತನೆಗೆ Re 
ವಾಗಿದೆ. 

ಥಾಲಿಸ್‌ನ ಪ್ರಕಾರ ವಿಶ್ವಕ್ಕೆಲ್ಲಾ ಒಂದು ಮೂಲನಿಜಿ. ಅದು ಭೌತಿಕವಾಮಡು 
ಅದೇ ನೀರು (ಅಪ್‌). ನೀರಿನಿಂದ ಈ ವಿಶ್ವ ಹೊರಬಂದಿದೆ, ಅಂತ್ಯದಲ್ಲಿ ನೀರಿಗೇ 


ಅದು ಹಿಂದಿರುಗುತ್ತದೆ. ಈ ಭೂಮಿ ನೀರಿನನೇಶಲೆ ತೇಲುತ್ತಿರುವ ಒಂದು ಚಸ್ಪಟಿಯಾ : 


ಕಾರದ ವಸ್ತು. ಈ ನಿಶ್ವದಲ್ಲಿ ಪ್ರತಿಯೊಂದು ವಸ್ತುನಿನಲ್ಲಿಯೂ ಜೇತನ ತತ್ವ ಅವ್ಯಕ್ತ 
ವಾಗಿ ಅಡಗಿದೆ. 


je 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ ಒಂದು ಸ್ಸ ಲ ವಿವೇಚನೆ ೫ 


ವಿಶ್ವದ ಬಹುಪಾಲು ನೀರೇ ಆಗಿರುವುದರಿಂದಲೂ, ಮಾನವನ ದೇಹದ ಮುಕ್ಕಾಲು 
ಭಾಗನೆಲ್ಲಾ ನೀರಿನಿಂದಲೇ ರೂಹಿತವಾಗಿರುವೆದರಿಂದಲೂ, ಪಾ ಾಣರಕ್ಷಣೆಗೆ ಅವಶ್ಯ ಕನಾದ 
ಆಹಾರ, ಬೀಜಗಳಲ್ಲಿ ಶೇವವಿರುವೆದರಿಂದಲೂ ನೀರೇ ಜೀವೋಕ್ಸತ್ತಿ ತಾ ವಿಶ್ವದ 
ಮೂಲವೆಂದು ಥಾಲಿಸ್‌ ಊಹಿಸಿರಬಹುದು. ಆದಕಿ ನೀರಿನಿಂದ ಸ ಸಮಸ್ತವೂ ಹೇಗೆ 
' ಉತ್ಸತ್ತಿಯಾಗುತ್ತವೆ ಎಂಬುದನ್ನು ಅವನು ತಿಳಿಸಲಿಲ್ಲ 


ಅನಾಕ್ಸಿಮಾಂಡರ್‌ (ಕ್ರಿ. ಪೂ. 611-ಕ್ರಿ. ಪೂ. 546) 

ಅನಾಕ್ಸಿಮಾಂಡರ್‌ ಧಾಲಿಸ್‌ನ ಶಿಷ್ಯ, ಸ್ವತಂತ್ರ ಚಿಂತನಶೀಲ, *ಸ್ರಕೃತಿವಿಮರ್ಶೆ? 
ಎಂಬುದು ಇವನು ಬರೆದ ತಾತ್ವಿ ಕ ಗ್ರಂಥ. ಇದರಲ್ಲಿ ಕೆಲವು ಭಾಗಗಳು ಮಾತ್ರ ದೊರಕಿವೆ, 
_ ಅನಾಕ್ಸಿಮಾಂಡರ್‌ ವಿಶ್ವ ದ ಮೂಲ್ಯ ಭೌತಿಕವಾದುದೆಂದು ಧಾಲಿಸ್‌ನಂತೆಯೇ 
ಭಾವಿಸುತ್ತಾನೆ. ಆದರೆ ಆ ಮಾ ನಿರ್ದಿಷ್ಟ ವಾದ ಯಾವ ವಸ್ತುವೂ ಅಲ್ಲ; ಅಂತರವೂ, 
ಅನಿರ್ದಿಷ್ಟವೂ, ನಿರಾಕಾರವೂ ಅನ್ಯಯವೂ ಆದ ತತ್ವ. ಅದನ್ನು ಅವನು "ಅಪ್ಪೆ ರಾನ್‌' 
(೩pೀiron) ಎಂದು ಕರೆದಿದ್ದಾನೆ. ವಿಶ್ವದ ಮೂಲ ನಿರ್ದಿಷ್ಟವಾದ ನೀರು ಎಂದು 
ಥಾಲಿಸ್ಪನೊಡನೆ ಒಪ್ಪಿದ ಪಕ್ಷದಲ್ಲಿ, ನೇರು ಮೊದಲು ಹೇಗೆ ಉತ್ಪತ್ತಿಯಾಯಿತು 
ಎಂಬ ಪ್ರಶ್ನೆ ಬರುವುದು. ಇದಕ್ಕೆ ಉತ್ತರವಾಗಿ ಇನ್ನೊ:ದು ತೆತ್ತ ವಸ್ಸು. ಪ್ರತಿಪಾದಿಸ 
ನು ಪುನಃ ಈ ಎರಡನೆಯ ತತ್ವದ ಜೂಲವೆಂದು ಮೊರನಯ ತತ್ವ 
ವೊಂದನ್ನು ಪ್ರತಿಪಾದಿಸಬೇಕಾಗಿ ಬರಬಹುದು. ವ ಅನಾನಸ್ಕಾ ದೋಷ ಜಾತಿ 
ಗುಪ್ರೆದು. ಆದುದರಿಂದ ಅನಿರ್ದಿಷ್ಟವೂ ಅನಂತವೂ ಆದ ಅವ್ಯಕ್ತ ತತ್ವವೊಂದು ಈ 
ನಿಶ್ಚಕ್ಕೆ ಮೂಲವೆಂದು ಹೇಳಿದಾಗಸೇ ಅದು CM ಅನಾಕ್ಸಿ 
ಮಾಂಡರಿ” ಅಭಿಪ್ರಾಯ ಪಡುತ್ತಾನೆ. 

ಅನಾಕ್ಸಿಮಾಂಡರನ ಪ್ರಕಾರ ಅಪ್ಳೆ ರಾನ್‌ ಸರಸ್ಥ ಸರ ಸದ ವೆನಿಸಿದ ಶಾಖ ಮತ್ತು 
ಶೀತ, ಖುಸ್ಟಿ (ಬರಡು-dry) ಮತ್ತು ತೇನಗಳನ್ನು ಗರ್ಭ ದಲ್ಲಿ ಅಡಗಿಸಿಕೊಂಡಿ 
ರುತ್ತವೆ. ಶಾಖ ಮಂಗಲಾಕಾರವಾದ ಜ್ವಾಲೆಯಾಗಿ ಹ $ ತೇವವನ್ನು ಸುತ್ತಲೂ 
ಆವರಿಸಿಕೊಂಡು ವನಾಯುವಾಗಿ ರೂಪಾಂತೆರೆ ಹೊಂದುತ್ತದೆ. ಹೀಗೆ ಕ್ರ ಮಕ್ರ ಸೇಣ 
ಗ್ರಹಗಳು ನಕ್ಷತ್ರೆಗಳು ಸಕಲ ಜಗತ್ತೂ, ಹೊರಬರುತ್ತೆ ವೈ; ನೀಗೆ ಮೂಲದಿಂದ ವಿಸ್ಟ ಹೇಗೆ 
ರ ಕ್ರಮದಲ್ಲಿ ಹೊರಬರುತ್ತ, ನೆ ಎಂಬುದನ್ನು ಅನಾಕ್ಸಿಮಾಂಡರ” ಅವ... ನೆ, 
ಘು ಅರ್ಥದಲ್ಲಿ ಅವನ ಚಿಂತನೆ ಥಾಲಿಸ್‌ನೆ ಚೆಂತೆನೆಗಿಂತ ಉತ್ಕೃ ಸ್ಟ ವಾದುದಾಗಿದೆ. 


ಅನಾಕ್ಸಿನಿತಾನಸ್‌ (ಸುಮಾರು ಕ್ರಿ.ಪೂ. 588-ಕ್ರಿ ಸೂ. 524) 
ಅನಾಕ್ಸಿಮಿಾಾನಸ *ನು ಅನಾಕ್ಸಿಮಾಂಡರನ ಶಿಷ್ಯ, ಇವನ ಪ್ರಕಾರ ವಾಯು ಈ 
ವಿಶ್ವದ ಮೂಲ. ವಾಯುವಿನಿಂದ ವಿಶ್ವದ ಸಕಲ ವಸ್ತುಗಳೂ ನಿರಳನ ಮತ್ತು ಫನೀ 


ಭವನ (rarefaction and condensation) ” ಕೊಪಾಂತರೆಗಳಿಂದ ಉತ್ತ ತ್ರಿ 


೬ ಮಾನ ಸಿಕ ಕರ್ಣಾಟಕ 


ಯಾಗುತ್ತನೆ. ಒಂದು ವಸ್ತು ಹೆಚ್ಚು ಹೆಚ್ಚು ಶಾಖವನ್ನು ಹೊಂದುವಂತೆ ಮಾಡುವ i 
ನಿಧಾನವೇ ವಿರಳನ. ಹಾಗೆಯೇ ಒಂದು ವಸ್ತು ಹೆಚ್ಚು ಹೆಚ್ಚು ತಂಪನ್ನು ಹೊಂದು § 
ವಂತೆ ಮಾಡುನುದೇ ಘನೀಭವನ. ವಾಯುವನ್ನು ವಿರಳನ ವಿಧಾನಕ್ಕೆ ಅನ್ವಯಿಸಿದಾಗ ಕ 
ಅಗ್ನಿಯಾಗುತ್ತ ದೆ. ಅದನ್ನು ಘನೀಭನನ ವಿಧಾನಕ್ಕೆ ಅನ್ವಯಿಸಿದಾಗ ಮೋಡ ನೀರು, ' 
ಮಣ್ಣು ಕಲ್ಲುಗಳಾಗಿ ರೂಪಾಂತರ ಹೊಂದುತ್ತವೆಂದು ಹೀಗೆ ಸಮಸ್ತ ವಿಸ್ವವೂ ವಾಯು 1 
ವಿನಿಂದ ಹೊರಬರುತ್ತವೆಂದೂ ಅನಾಕ್ಸಿಮಿಾಾನಿಸ್‌ ವಿವರಿಸುತ್ತಾ ನೆ. ವಾಯು ಸರ್ವ 
ಪ್ರಾಣಿಗಳಿಗೂ ಮೂಲಾಧಾರವಾದುದರಿಂದಲ್ಕೂ ಸಮಸ್ತ ವಿಶ್ವವನ್ನು ಆವರಿಸಿಕೊಂಡಿರು ' 
ವುದರಿಂದಲೂ, ಅದೇ ಇಡೀ ವಿಶ್ವದ ಮೂಲ ಎಂದು ಅವನು ಪ್ರತಿಪಾದಿಸಲು ಕಾರಣ 
ವಿರಬಹುದೆಂದು ಊಹಿಸಬಹುದು. p 
ಹೀಗೆ ಮೈಲೇಸಿಯನ” ಚಿಂತನೆ ತನ್ನದೇ ಆದ ರೀತಿಯಲ್ಲಿ ವಿಸ್ವದ ರಹಸ್ಯವನ್ನು 
ಅರಿಯಲು ಪ್ರಯತ್ನಸಟ್ಟಿದೆ. ಇಲ್ಲಿ ನೈಜ ಅರ್ಥದಲ್ಲಿ ತಾತ್ವಿ ಕನೆನಿಸಿಕೊಳ್ಳು ವವನು 
ಅನಾಕ್ಸಿಮಾಂಡೆರ”. 


೪ 


ಪೈಥಾಗೊರಾಸ್‌ (ಸು. ಕ್ರಿಪೂ. 580-ಕ್ರಿ.ಪೂ. 500) 

ಪೈಥಾಗೊರಾಸ್‌ನ ಬಗ್ಗೆ ನಮಗೆ ಹೆಚ್ಚಾಗಿ ಏನೂ ತಿಳಿದುಬಂದಿಲ್ಲ. ಅವನು 
"ಪೈಥಾಗೊರಿಯನ್‌ ಸಮಾಜದ ಸ್ಥಾಸಕೆ. ಈ ಸಮಾಜ ಒಂದು ತಾತ್ವಿಕ ಚಿಂತನೆಯ 
ಕೇಂದ್ರಬಿಂದು ಎನ್ನುವುದಕ್ಕಿಂತ ನೈತಿಕ ಮತ್ತು ಧಾರ್ಮಿಕ ಸಂಸ್ಥೆ ಎಂದೇ ಹೇಳಬೇಕು. 
ಸಮಾಜೋದ್ಧಾರವೇ ಅದರ ಏಕೈಕ ಗುರಿಯಾಗಿತ್ತು. ಕಲೆ, ಕುಶಲಕಲ್ರೆ ಕುಸ್ತಿ, 
ಸಂಗೀತ, ವೈದ್ಯಕೀಯ ಹಾಗೂ ಗಣಿತ ಶಾಸ್ತ್ರಗಳಲ್ಲಿ ಸಾಕಷ್ಟು ಪರಿಣತಿಯನ್ನು ಈ 
ಸಮಾಜ ಪಡೆದಿತ್ತು. 

ಸೈಥಾಗೊರಿಯನ್‌ ಸಮಾಜದ ನೈತಿಕ ವೌಲ್ಯಗಳು, ನಿಯಮಗಳು ಬಹಳ 
ಕಬ್ಬುನಿಟ್ಟಾದವುಗಳಾಗಿದ್ದವು. ಅವು ಸೂಕ್ಷ್ಮವೂ ತೀಕ್ಷಣವೂ ಆಗಿದ್ದವು. ಪೈಥಾ 
ಗೊರಿಯನ್‌ ಸಮಾಜ ಶೀಲಸ್ವಭಾವವನ್ನು ರೂಪಿಸುವ ನೈತಿಕ ಶಿಕ್ಷಣವನ್ನು ಅತ್ಯಂತ 
ಪ್ರಬಲವಾಗಿ ಸಮರ್ಥಿಸಿ ಪ್ರತಿಯೊಬ್ಬನೂ ಇಂಥ ಶಿಕ್ಷಣವನ್ನು ಹೊಂದಬೇಕೆಂದು ಸಾರು 
ತ್ತದೆ. ಸೆ ಸ್ವೇಚ್ಛಾಚಾರ ಹಾಗೂ ಇಂದ್ರಿಯಗಳ ವ್ಯಾಪಾರವನ್ನು ದಮನ ಮಾಡುವುದರ 
ಮೂಲಕ ಆತ್ಮಶಾಂತಿಯನ್ನು ಹೊಂದುವುದೇ ಈ ಸಮಾಜದ ಗುರಿ. ಅದರ ಪ್ರಕಾರ 
ಮಾನವ ಶರೀರ ಆತ್ಮದ ಸೆರೆಮನೆ. ಹಿಂದೂ ದರ್ಶನಗಳಂತೆ ಅದೂ "ಸಂಸಾರ ಚಕ್ರ? 
(ಪುನರಪಿ ಜನನಂ, ಪುನರಸಿ ಮರಣಂ ಎಂಬ ನಿರಂತರ ಚಕ್ರ)ದಲ್ಲಿ ನಂಬಿಕೆ ಇಟ್ಟಿದೆ. 
ಈ ಹುಟ್ಟು ಸಾವುಗಳ ನಿರಂತರ ಚಕ್ರದಿಂದ ಹೊರಬರುವುದೇ ಮೋಕ್ಷವೆನಿಸುವುದು. 

ಸೈಥಾಗೊರಾಸ್‌ ತಾನೇ ಸ್ವತಃ ಬರೆದ ಗ್ರಂಥಗಳು ಯಾವುವೂ ಇಲ್ಲ. ಸೈಥಾ 
ಗೋರಿಯನ್ನರ ಪ್ರಕಾರ ಅಂಕಗಳೇ ಸಮಸ್ತ ವಸ್ತುಗಳ ಮೂಲಕಾರಣ, ಅಂಕ ಅಥವಾ 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ--ಒಂದು ಸ್ಥೂಲ ವಿವೇಚನೆ - 


ಸಂಖ್ಯೆ ವಿಶ್ವದ ಮೂಲಭೂತ ಘಟಕ. ಸರ್ವಕ್ಕೂ ಆಧಾರ. ಎಲ್ಲಾ ವಸ್ತುಗಳೂ ಅಂಕ 
ಗಳೇ. ಎಲ್ಲಾ ವಸ್ತುಗಳನ್ನೂ ಅಂಕಗಳಲ್ಲಿ ಎಣಿಸಬಹುದು. ರೂಪ (ಬಣ್ಣ), ರಸ 
(ರುಚಿ), ಗಂಧೆ (ವಾಸನೆ) ಗಳಿಲ್ಲದ ವಿಶ್ವವನ್ನು ನಾವು ಊಹಿಸಿಕೊಳ್ಳಬಹುದು, ಆದರೆ 
ಸಂಖ್ಯೆರಹಿತವಾದ ವಿಶ್ವವೆಂಬುದಿಲ್ಲನೆಂದು ಅವರು ಉದ್ಭೋಸಿಸುತ್ತಾ ರೆ. ಹೀಗೆ ಅವರೆ 
ಪ್ರಕಾರ ಸಂಖ್ಯೆಗಳು ಇಡೀ ವಿಶ್ವದ ಮೂಲಾಧಾರ. 
ಪೈಥಾಗೊರಿಯನ್ನರು ವಿಶ್ವದಲ್ಲಿ ಕಂಡುಬರುವ ಕ್ರಮ ವ್ಯವಸ್ಥೆ, ನಿಯಮ, ಲಯ, 

ಸಮಾನತೆ, ಪ್ರಮಾಣ (proportion) ಸಾಮರಸ್ಯ (harmony); ಸಂಬಂಧ 
(relation) ಭಾವಗಳಿಗೆ ವಿಶೇಷ ಮಹತ್ವವನ್ನು ಸಗ ರೆ. ಅವರ ಪ್ರಕಾರ 
ಇವೆಲ್ಲವೂ ಅಂಕಗಳ ಮೇಲೆ ಆಧಾರವಾಗಿವೆ. ಒಂದು ವಸ್ತು ಇನ್ನೊಂದು ವಸ್ತುವಿನಿಂದ 
ನಿರ್ದಿಷ್ಟ ದೂರದಲ್ಲಿರುನುದೇ ಕ್ರಮ, ವ್ಯವಸ್ಥೆಯೆನಿಸುವುದು. ನಿರ್ದಿಷ್ಟ ದೂರವನ್ನು 
ಆಂಕಿಯ ಮೂಲಕ ಅಳೆದು ವಿವರಿಸಬಹುದು, ಹಾಗೆಯೇ ಸಾಮರಸ್ಯಕ್ಕೆ ಹೆಸರಾಗಿರುವ 
ಸಂಗೀತ ನಿಂತಿರುವುದು ತಂತಿಯ ಉದ್ದಕ್ಕೂ ನಾದದ ಶ್ರುತಿಗೂ ಇರುವೆ ಸಂಬಂಧ 
(relation)ದಲ್ಲಿ; ಸರಿಮಾಣದಲ್ಲಿ (proportion): ಇದನ್ನು ಅಳೆಯಬಹುದು. 
ಹೀಗೆ ಅಂಕಗಳ ಸಹಾಯೆವಿಲ್ಲದಿದ್ದರೆ ವಿಶ್ವದಲ್ಲಿ ಸೆರಿಮಾಣ, ಕ್ರಮ, ವ್ಯವಸ್ಥೆ, ಸಮಾನತೆ, 
ಸಂಬಂಧ, ಸಾಮರಸ ಮುಂತಾದ 21 ನಿಷ್ಟ ಯೋಜಕವಾಗುವುವು. ಆದುದರಿಂದ 
ಅಂಕಗಳೇ ವಿಶ್ವದ ಜಸ ದ್ರವ್ಯಗಳು, ತ (ಯ ಎಂದು ಪೈಥಾಗೊರಿಯನ್ನರು 
ಪ್ರತಿಪಾದಿಸುತ್ತಾರೆ. 

ಸಂಖ್ಯೆಯಲ್ಲಿ ವಿಷಮ, ಸಮ ಎಂದು ಎರಡು ವಿಧ. ನಿಷಮ ಸಂಖ್ಯೆ ಅವಿಭಾಜ್ಯ ; 
ಅದನ್ನು ದ ನಿಶ್ಶೇಷವಾಗಿ ಭಾಗಿಸಲಾಗುವುದಿಲ್ಲ. ಆದರೆ ಸಮಸ್ಯ ಸಂಖ್ಯೆಯನ್ನು 
ದು. ಆದುದರಿಂದಲೇ ಸೈ ಧಾಗೊರಿಯನ್ನ ರು ವಿಷಮ ಸಂಖ್ಯೆಗಳನ್ನು 
ಮೇರೆಯುಳ್ಳ ವ್ರೆಗಳೆಂದೂ, ಸಮಸಂಖ್ಯೆಗಳನ್ನು ಅಮಿತವೆಂದೂ ಹೇಳುತ್ತಾರೆ. ಈ ಅರ್ಥ 
ದಲ್ಲಿಯೇ ವಕ ವೂ ಸಹ ವಿಷಮ. ಸಮಗಳ, ಮಿತೆ-ಅನಮಿತಗಳ, ದ್ವಂದ್ವ ಭಾವಗಳ 
ಸೂಗಮವೆದು ಪ ಪ್ರತಿಪಾದಿಸುತ್ತಾರೆ. ಅವರು ಕೆಳಗಿನ ದಶನಿಧ ದ್ವಂದ್ವ ಸೆ ಟ್ಟಿ ಯನ್ನೇ 


ನೀಡಿದ್ದಾರೆ : 
ಮಿತೆ ೬ ಅಮಿತ 

ವಿಷಮ ೪೬ ಸಮ 

ಏಕ ೬ ಅನೇಕ 

ಎಡ ೪ ಬಲ 

ಪುಂಜ ಸ್ವೀ 

ಸ್ಥಾವರ , ಜಂಗಮ 

ಸರಳ ಓರೆ 

ಬೆಳಕು ಕತ್ತಲೆ 


ಲ ಮಾನವಿಕ ಕರ್ಣೂಟಿಕ 


ಶಿಷ್ಟ ೬ ದುಷ್ಟ 
ಚದರ (ಆಯತ 
ಒಂದರಿಂದ ಹತ್ತರವರೆಗೆ ಪ್ರತಿಯೊಂದು ಸಂಖ್ಯೆಯೂ ಅಪ್ರತಿಮ ಅಪೂರ್ವ ಗುಣಗಳನ್ನು 
ಹೊಂದಿದೆಯೆಂದು ಅವರು ನಂಬುತ್ತಾರೆ. 
ಸೈಥಾಗೊರಿಯನ್ನರು ಜ್ಯಾಮಿತಿಯನ್ನೂ ಉಪಯೋಗಿಸಿಕೊಂಡ) ಅಂಕಗಳು 


ವಿಶ್ವದ ಆಧಾರವೆಂದು ಹೇಳಿದ್ದಾರೆ. ರೇಖೆಯೂ ಮೇಲ್ಮೈ ಯೂ (6078200) ಇಲ್ಲದೆ ' 
ಯಾವ ಪದಾರ್ಥವೂ ಇರುವುದಕ್ಕಾಗುವುದಿಲ್ಲ. ಳಃ ಏಕ; ರೇಖೆ ದ್ವಯ, ಆಕೃತಿ 
ತ್ರಯಿ, ಭೂಮಿ ಘನಾಕೃತಿ ಇತ್ಯಾದಿ. ಹೀಗೆನಸ್ತುಗಳ ಇರುವಿಕೆ ಧಳನಿನೇ ಗ ' 


ರೇಖೆಗಳ ಮತ್ತು ಮೇಲ್ಭಾಗಗಳ ಅರ್ಥವನ್ನು ಚಿಂತಿಸಬಹುದು, ಗ್ರಹಿಸಬಹುದು. 
ಅದುದರಿಂದಲೇ ರೇಖೆಗಳೂ ಮೇಲ್ಭಾಗಗಳೂ ಸ್ವತಂತ್ರವಾದ ಅಸ್ತಿ ತ್ವವನ್ನು ಪಡೆದಿವೆ. 
ರೇಖೆ ಇತ್ಯಾದಿಗಳನ್ನು ಹೇಗೆ ಅಂಕಗಳ ಮೂಲಕ ನಿರ್ದೇಶಿಸಬೇಕೆಂದು ಆಗಲೇ ವಿವರಿಸಿದೆ. 
ಮಾನಸಿಕ ಕಲ್ಪನೆಗಳಾದ ಪ್ರೇಮ, ಸ್ನೇಹ, ನ್ಯಾಯ, ಗುಣ, ಆರೋಗ್ಯ ಇತ್ಯಾದಿಗಳಿಗೂ 
ಅಂಕಗಳೇ ನಿಲ ಇದಕ್ಕೆ ಉದಾಹರಣೆಯಾಗಿ ಅವರು ಸಂಖ್ಯೆ 8ನ್ನು ಹೆಸರಿಸುತ್ತಾರೆ. 
ಪ್ರೇಮ, ಸ್ಥೆ ಸ್ನೇಹಗಳ ಕೇಂದ್ರ ಬಿಂದು, ಏಕ ಮತಿ,ಏಕಗ್ರ್ರೀವ. 

ಹೀಗೆ ಅಂಕಗಳು ಮತ್ತು ದಶವಿಧ ದ್ರ ಶಂದ್ವಗಳು ಫಾಗ್‌ ಸಿದ್ಧಾ ೦ತದ 
ಕೇಂದ್ರಬಿಂದುವಾಗಿವೆ. ಈ ಸಿದ್ಧಾ ಂತದಲ್ಲಿ ಗಣಿತ, ವಿಶ್ವ ಮತ್ತು ಧರ್ನು ಹೇಗೋ 
ಒಂದುಗೂಡಿಸಲ್ಪಟ್ಟಿವೆ. ಇದನ್ನು MB. ರೀತಿಯ ಅಸ ಸ್ಟ "ಸಂಖ್ಯಾ ಅನುಭಾವ? 


ವೆನ್ನಬಹುದು. ಆದರೆ ಅದು ಪ್ರತಿಪಾದಿಸಿದ "ಮಿತ, "ಅಮಿತ! ಕಲ್ಪನೆಗಳು ಪ್ಲೇಟೋ 


ವಿನ ಮೇಲೆ ಅಗಾಧೆ ಪರಿಣಾಮವನ್ನು ಶಂಟುಮಾಡಿದವು. ಇದರಿಂದ ಪ್ರೆ ಕ್ರಭಾವಿತನಾದ 
ಪ್ಲೇಟೋ ಆತ್ಯಂತಿಕ ಸತ್ಯವಾದ ಸಾಮಾನ್ನ ಸ ಅಥವಾ ಸಾರ್ವತ್ರಿಕ (universals) 
ಗಳನ್ನು Re: ಪ್ರಧಾನ ಅನ್ನ ದೃಶ್ಯ ಪ್ರಪಂಚವನ್ನು ಮಿತವೆಂದೂ ತನ್ನ 
ತಾತ್ವಿ p ಚಿಂತನೆಯಲ್ಲಿ ಕರೆದಿದ್ದಾನೆ. 


ಇಲಿಯಾಟಿಕ್‌ ಚಿಂತನೆ 
ಇಲಿಯಾಟಕ್‌ ಚಿಂತನೆಯ ಸ್ಥಾಸ ಕೈನೊಫೇನಸ್‌ (ಕ್ರಿ. ಪೂ. 0 


ಪಾರ್ಮಿನ್ಸೈ ಡಿಸ್‌ ಈ ಚಿಂತನೆಯ ಮುಖ್ಯ ತ ಜೀನೋ ಮತ್ತು ಮೆಲಿಷಸ್‌ ಇವನ ' 
ಹಿಂಬಾಲಕರು. ಪಾರ್ಮಿನೈಡಿಸ್‌, ದಕ್ಷಿಣ ಇಟಲಿಯ ಇಲಿಯ ಎಂಬ ಪಟ್ಟಣದಿಂದ ' 


ಕ ರ: ಆದುದರಿಂದ ಈ ಚಿಂತ ನೆಯನ್ನು ಇಲಿಯಾಓಕ್‌ ಚಿಂತನೆ ಜು ಕರೆಯೆ 
ಲಾಗಿದೆ, 


ಸ ತತ್ವಶಾಸ್ತ್ರ ಬೇಕ್ಕೆ ಮತ ಧರ್ಮ ಬೇಕೆ ಬ ಮೊದಲು. ವಿಂಗಡಿಸಿದನನು 
ಕ ನೊಫೇನಸ ಚಿ (Religion) ಮುಖ್ಯ ತಃ ನಂಬಿಕೆಗೆ ಸಂಬಂಧಿಸಿದುದು. 


ಹಟ SS NSN 


ಪ್ರಾಚೀನ ಪಾಶ್ಚ್ಯಾತ್ಯ ತಾತ್ವಿಕ ಚಿಂತನೆ ಒಂದು ಸ್ಕೂಲ ನಿವೇಚನೆ ೯ 


ಆದರೆ ತತ್ವಶಾಸ ಸ್ತ್ರ ತರ್ಕಬುದ್ದಿ ಗೆ (70೩500) ಸಂಬಂಧಿಸಿದುದು. ತತ್ವ ಶಾಸ್ತ್ರದ 
ಔನರಾನಗಳು `ತರ್ಕಬುದ್ಧಿ ಯ 'ಓರೆಗಳ್ಲಿನಿಂದ ಉಜ್ಜಿ ಹೊರತೆಗೆದ ಬೌದ್ಧಿ ಕ್ರ i 
ಗಳು. ಆದರೆ ಮತಧರ್ಮದ ಸಂಗತಿಗಳು, ತರ್ಕಬುದ್ಧಿ ಅವುಗಳನ್ನು `ನ ಸ್ಪದಿದ್ದರ್ಕೂ 
ಅಂಧಶ್ರದ್ಧೆ ಯಿಂದ ಉಳಿಯುವಂಥವುಗಳು, ಹೀಗೆ ಮಾನವನ ಹ್‌ ಬುದ. ಯೇ 
ತತ್ವ ಶಾಸ್ತ್ರ "ದ ಉಪಕರಣವಾದರೆ ಶ ಶ್ರದ್ದೆಯೇ ಮತಾವಲಂಬಿಯ ಉಪಕರಣ. ಬ 
ಧರ್ಮದ ಸಂಗತಿಗಳನ್ನು ತರ್ಕಬುದ್ಧಿಯ ನಿಮರ್ಶೆಗೆ ಒಳಪಡಿಸಿದಾಗ ಉದ್ಭ ವಿಸುವುದೇ 
"ಮತಧರ್ಮ-ತತ್ವ ಶಾಸ್ತ್ರ ಎಂದು ಕ್ಷೆ ನೊಫೇನಸ್‌ ಅಭಿಪ್ರಾಯಸಡುತಾ ನೆ. 
ಮತಧರ್ಮದ ಗದ ದಂತಕತೆಗಳು ಮುಂತಾದವು "` ತರ್ಕಬುದ್ಧಿಯ 
ಮುಂದೆ ನಿಲ್ಲಲಾರೆ. ದೇವರನ್ನು ಮಾನವನ ರೂಪದಲ್ಲಿ ಅಂದರೆ ಅವನಿಗೆ ಮಾನವನ ಸಂತೆ, 
ಅವಯವಗಳಿವೆ, ಇಂದ್ರಿ ಯಗಳಿನೆ ಎಂದು ತಿಳಿದು ನಿಗೆ ಸ ಹಾರಾಧನೆಯನ್ನು ಮಾಡುವ 
ಮತಧರ್ಮದ- ಶ್ರದ್ಧಾಳುವಿನ ನಂಬಿಕೆಯನ್ನು ಕೈನೊಫೇನಸ್‌ ಖಾರವಾಗಿ ಖಂಡಿಸು 
ತ್ತಾನೆ. ದೇವರಿಗೆ ಕಣ್ಣು, ಕಿನ RE ದ ಇಂದ್ರಿಯಗಳಿವೆ ಎನ್ನುವ 
ಬದಲು ದೇವರೇ ಎಲ್ಲಾ ಕಣ್ಣು (ನೋಟ), ಎಲ್ಲಾ ಕೆನಿ (ಶಬ್ದ), ಎಲ್ಲಾ ಗಂಧ, ಎಂದು 
ಹೇಳುವುದು ಸೂಕ್ತವೆಂದು ಕ್ಲೈನೊಫೇನಸ್‌ ವಾದಿಸುತ್ತಾನೆ. ಅವನು ಅನೇಕ ದೇವತಾ 
ಪಾದವನ್ನು ಖಂಡಿಸುತ್ತಾನೆ. ಆವನ ಪ್ರಕಾರ ದೇವರು ಏಕ, ಅಕ್ಷರ ಹಾಗೂ ನಿರ್ವಿ 
ಕಾರ. ಅತತ ಚಿಂತ ತನೆಯನ್ನು “ತಾತ್ವಿಕ” ಎನ್ನು ವುದಕ್ತಿಂತ « «ಮತಧರ್ಮ-ಮೂಮಾಖಿ? 
ಎಂದರೆ ಹೆಚ್ಚು ಸೂಕ್ತವಾಗಿ ಕಾಣುತ್ತದೆ. ನೇವಕೇ ಜಗತ್ತು ಎಂದು ಸಪ್ರಪಂಚಬ್ರಹ್ಮ 


ವಾದವನ್ನು (Pantheism) ಅವನು ಪ್ರತಿಪಾದಿಸುತ್ತಾನೆ. 


ಪಾರ್ಮಿನೈಡಿಸ್‌ (ಸುಮಾರು ಕಿ.ಪೂ. 514) 

ಇದುವರೆಗೂ ಹಸಿಹಸಿಯೂ ಅಸಕ್ವೆವೂ ಆಗಿದ್ದ ಚಿಂತನೆಗೆ ಒಂದು ಉತ್ಕೃಷ್ಟ 
ತಾತ್ವಿ ಕ ವೇದಿಕೆಯನ್ನು ದೊರಕಿಸಿಕೊಟ ಶವನು ಪ್ರಭಾವೀ ತತ್ನ ಜ್ಞ ನಾದ ಪಾರ್ಮಿನ್ಸೆ 
ಡಿಸ್‌. ಅವನೊಬ್ಬ ಫು ಶ್ರೇಷ್ಠ ಚಿಂತಕನಾಗಿದ್ದ ನು ಪಾಶ್ಚಾತ್ಯ ತಾತ್ವಿಕ ಲೋಕದಲ್ಲಿ ಧ್ರುವ 
ತಾರೆಯಂತೆ ಬೆ ಛಗಿದ ಪೆ ಪ್ಲೇಟೋವಿನ ಮೇಲೆ ಇನನ ಪ ಪುಧಾವ ಅಳಿಸಲಾರದ್ದು. 

ಪಾರ್ಮಿನ್ಸೆಡಿಸ್‌, ಅಂತಿಮ ಸತ್ಯ (Ultimate Reality) ನ ವನ್ನು "ಸತ್‌ 
ತತ್ವ (Being) "ವಂದು ಹೆಸರಿಸುತ್ತಾ ನೆ. ಅದು ಸದಾಕಾಲವೂ ಒಂದೇ “allo 
ತ್ತದೆ. ಅದು ತನ್ನ ಸ್ಕಿ ತಿಯನ್ನು ಬಿಟ್ಟು ಬೇರೆ ವಸ್ತುವಾಗಲಾರದು. ಅದು ಯಾವುದೇ 
ನೀತಿಯ ಬದಲಾವಣೆಯೆನ್ನಾಗಲೀ, ಪರಿಣಾಮನನ್ನಾ ಗಲ್ಲೀ ರೂಪಾಂತರವನ್ನಾಗಲೀ 
ಹೊಂದುವುದಿಲ್ಲ... ಹೀಗೆ ಸತ್ಯದ ನೈಜ ಲಕ್ಷಣ ಸ್ಕಿ ರತ್ವ ವೇ ಹೊರತು ಸರಿಣಾಮವಲ್ಲ 
ವೆಂದು ಪಾರ್ಮಿನೈಡಿಸ್‌ ಪ್ರ ಪ್ರತಿಪಾದಿಸುತ್ತಾನೆ ನೆ. 

ಪಾರ್ಮಿನೈಡಿಸ್‌ನ ಪ್ರಕಾರ ಸತ್ಯ 
ವಾಗಿದೆ. ಅದು ಸರಿಶುದ್ಧ ತತ್ವ. ಅದು ತನ್ನನ್ನು 
"ಹ 2 


ಸಜಾತೀಯ (Homogeneous) 
ಬಿಟ್ಟು ಬೇರೆ ಏನನ್ನೂ ಒಳಗೊಂಡಿಲ್ಲ. 


೧೦ ಮಾನವಿಕ ಕರ್ಣಾಟಕ 


ಆದು ಭಾಗರಹಿತವಾದುದು (ಅಖಂಡ) ; ಎಲ್ಲಾ ರಿಧವಾದ ಚಲನೆ ಬದೆಲಾವಣೆಗಳಿಂದೆ 
ಮುಕ್ತವಾದುದು (ಅಚಲ) ; ಅದು ಎಲ್ಲ ವಿಕಾರ ರಹಿತವಾದುದು (ನಿರ್ವಿಕಾರ, ಅಪರಿ 
ಣಾಮ) ; ಅದು ನಿತ್ಯ ನಿರಂತರ ತತ್ವ ; ಅದು ಎಲ್ಲ ಕಾಲದಲ್ಲಿಯೂ ಭೂತ, ವತ 
ಮಾನ, ಭವಿಷ್ಯತ್‌. ಅಸ್ತಿತ್ವವನ್ನು ಹೊಂದಿದೆ ; ಅದು ಯಾವುದೇ ಕಲಪ | 
ಇಲ್ಲವಾಗುನೆದಿಲ್ಲ ಅನು ಪರಿಪೂರ್ಣ ಸತ್ಯ ; ಅದು ಯಾವದರ ಮೇಲೂ ಯಾವು 
ದಕ್ಟೂ ಅವಲಂಬಿತವಾಗಿಲ್ಲ. ಅದಕ್ಕೆ ಅದನ್ನು ಬಿಟ್ಟ ಮತ್ತಾವ ಕಾರಣವೂ ಇಲ್ಲ. 
ಅದು ಯಾವಾಗಲೂ ತನ್ನ ಐಕ್ಯತೆಯನ್ನು ಕಾಪಾಡಿಕೊಳ್ಳುತ್ತದೆ ; ಅದು ಎಂದಿಗೂ 
ಇನ್ನೊಂದಾಗುನುದಿಲ್ಲ. ಭಾಗಗಳಿಂದೆ ಮಾಡಲ್ಪಟ್ಟಿರುವ ವಸ್ತು ಇನ್ನೊಂದು ವಸುವಾ 
ಬದಲಾವಣೆ ಹೊಂದಲು, ಪರಿಣಾಮ ಹೊಂದಲು ಸಾಧ್ಯವಿನೆ. ಆದರೆ "ಸತ್‌? ತತ್ವ 
(Being) ಅಖಂಡವಾದುದರಿಂದ ಅದು ಇನ್ನೊಂದಾಗಲು ಸಾಧೈನಿಲ್ಲ. ಅದು 
ಸಂಪೂರ್ಣ ಸತ್‌. ಅದು ಎಲ್ಲ ವಿಧದ ಅಸತ್‌ನಿಂದ ಭಿನ್ನವಾದುದು. ಅದು ಆದಿ" 
ಅಂತ್ಯರಹಿತವಾದುದು ; ಅವಿನಾಶಿ, ಅವ್ಯಯ, ನಿರುತ್ಪೆನ್ನ್ಯ ಅವಿಚ್ಛಿನ್ನ, ಅನಿರ್ಣೀತ, 
ಅಸದೃಶ ಏಕ ತತ್ವ. ಅದನ್ನು "ಇದು' ಎಂದಾಗಲೀ "ಅದು? ಎಂದಾಗಲಿ, ಅಥವಾ ಅಲ್ಲದೆ? ತ್ರಿ 
ಎಂದಾಗಲೀ "ಇಲ್ಲಿಡೆ' ಎಂದಾಗಲೀ ಬೊಟ್ಟ ಮಾಡಿ ತೋರಿಸಲು ಸಾಧ್ಯವಿಲ್ಲ. ಅದ | 4 
ಗೋಳಾಕಾರವಾಗಿದೆ ಎನ್ನಬಹುದು ; ಅದು ತನ್ನಷ್ಟಕ್ಕೆ ತಾನೇ ಇದೆ ಎಂದಷ್ಟೇ ಹೇಳ 
ಬಹುದು ; ಅದು ಬುದ್ಧಿಗೆ (Reason) ಮಾತ್ರ ಗೋಚರಿಸುವಂಥಾದ್ದು ಕ ಬುದ್ಧಿ | 
ಮಾತ್ರದಿಂದ ಗ್ರಹಿಸಲ್ಪಡುವಂಥಾದ್ದು - ಇಂದ್ರಿ ಯೆಗಳಿಂದಲ್ಲ ಎಂದು ಪಾರ್ಮಿನೈಡಿಸ್‌ 
ಪ್ರತಿಪಾದಿಸುತ್ತಾನೆ. ತ್ತ 

ಹೀಗೆ ಪಾರ್ಮಿನೈಡಿಸ್‌ನ ಸತ್ಯದ ಕಲ್ಪನೆ ತರ್ಕ ಬುದ್ಧಿಯೆ (Reason) ಅಡಿ 
ಗಲ್ಲಿನ ಮೇಲೆ ನಿಂತಿದೆ. ಬುದ್ಧಿ ತರ್ಕಕ್ಕೆ ಆಧಾರಗಳೆನಿಸಿದ "ಐಕ್ಯ ನಿಯಮ” (Law ತ 
of Identity), “ವ್ಯಾಘಾತ ನಿಯನು' (Law of Contradiction) 
ಮುಂತಾದನ್ಲೆಗಳಿಗನುಸಾರವಾಗಿದೆ ಅವನ ಸತ್ಯ ಕಲ್ಪನೆ. "ಐಕ್ಯ ನಿಯಮ” ಒಂದು. | 
ವಸ್ತು, ಸದಾಕಾಲವೂ ಒಂದೇ ಆಗಿರುತ್ತದೆ, ಅದು ಅನಸ್ತುವಾಗಲಾರದು (1೯ A is 
A, it is ಗೈ, it cannot be Not A) ಎಂದು ಸಾರುತ್ತದೆ... ಈ ನಿಯಮ [ 
ವನ್ನು ಚಾಚೂತಪ್ಪದೆ ಪಾರ್ಮಿನ್ಸೆಡಿಸ್‌ ತನ್ನ ಸತ್ಯದ ಕಲ್ಪನೆಗೆ ಅನ್ವಯಿಸುತ್ತಾನೆ.*! 
ಈ ಅರ್ಥದಲ್ಲಿಯೇ ಅವನು ಸತ್ಯ ಯಾವ ವಿಕಾರನನ್ನೂ, ಬದಲಾವಣೆಯನ್ನೂ ಹೊಂದಜಿ 
ತನ್ನ ಐಕ್ಯವನ್ನು ಕಾಪಾಡುತ್ತದೆಂದು ಹೇಳುವುದು. ಹಾಗೆಯೇ "ವ್ಯಾಫಾತ ನಿಯಮ? ' 
ಒಂದೇ ವಸ್ತು ಏಕಕಾಲದಲ್ಲಿಯೇ "ಇರುವುದು? ಮತ್ತು “ಇಲ್ಲದಿರುವುದು? ಸಾಧ್ಯವಿಲ್ಲ. 
ನೆಂದು ಸಾರುತ್ತದೆ. (ಗಿ thing cannot be A and Not ಗ. ೩೭ 100 
same time. If it is A it cannot be Not A, if it is Not A, : 
it cannot be A). ಈ ನಿಯಮವನ್ನು ಪಾರ್ನಿನ್ಸೆಡಿಸ್‌ ಕಟ್ಟುನಿಟ್ಟಾಗಿ ಪಾಲಿ ತ್ತ 
ತ್ಮಾನೆ, ಅಂತಿಮ ಸತ್ಯವಾದ ‘Being’ ಏಕಕಾಲದಲ್ಲಿಯೇ “ಇರುವುದು? ಇಲ್ಲದಿರು. 


“yy 


k ಪ್ರಾಚೀನ ಪಾಶ್ಚ್ಯಾತ್ಯ ತಾತ್ತಿಕ ಚಿಂತನ-ಒಂದು ಸ್ಕೂಲ ನಿನೇಚನೆ ೧೧ 


ಪ್ರದು' ಸಾಧ್ಯವಿಲ್ಲವೆಂದೂ, ಅದು ಎಂದೆಂದಿಗೂ « ಇರುವುದೆದೂ ' ಉದ್ರೋಹಿಸು 


ಪಾರ್ಮಿನ್ಸೈೆಡಿಸ್‌ನ ಪ್ರಕಾರ ಪ್ರಪಂಚ ಅಂತಿಮ ಸತ್ಯವಾದ (801118)3ೈ ವಿರುದ್ಧ 
| ವಾದ ತತ್ವ, ಅವನು ಸಶ್‌ ಪ್ರಪಂಚವನ್ನು "ಅಸತ್‌? (Non Being) ಎಂದು 
| ಕರೆಯುತ್ತಾನೆ. ಅದು ಖಂಡಸಹಿತವಾದುದು. ಅದು ಸದಾ ಬದಲಾಯಿಸುತ್ತಿರುತ್ತದೆ, 
ಚಲನೆಯಲ್ಲಿರುತ್ತದೆ. ಚಲನೆ ಆದರ ಸ್ವಭಾವ. ಆದು ಇಂದ್ರಿಯಗಳಿಗೆ ಗೋಚರಿಸು 
ವಂಥದು. ಆದು ಕೇವಲ ತೋರಿಕೆ ಎಂದು ಪಾರ್ಮಿನ್ಳೆ ಡಿಸ್‌ ವಾದಿಸುತ್ತಾನೆ. ಆದರೆ 
ಇಂತಹ ಪ್ರ ಸಂಚ, ಆದರ ನಾನಾತ್ರ ಹೇಗೆ ಬಂತು, ಎಲ್ಲಿಂದ ಬಂತ್ಕು ಏಕೆ ಬಂತು 
ಎಂಬುದನ್ನು ವಿವರಿಸುವ ಗೋಜಿಗೆ ಅವನು ಹೋಗಿಲ್ಲ. 

ಹೀಗೆ, ಪಾರ್ಮಿನ್ಸೆಡಿಸ್‌ ಪಾಶ್ಚಾತ್ಯ ತಾತ್ವಿಕ ಚಿಂತನೆಯಲ್ಲಿ ಮೊಟ್ಟಮೊದಲಿಗೆ 
ಬುದ್ಧಿ (8೦೩5೦೫) ನುತ್ತು ಇಂದ್ರಿಯ ಜ್ಞಾನ (Sense or Sensation) ಗಳ 
ನಡುವೆ ಗಡಿರೇಖೆಯನ್ನು ಎಳೆಯುತ್ತಾನೆ. ಯಾವುದು ಬುದ್ಧಿ (Reason) ಗೆ ಅನು 
ಗುಣವಾಗಿರುತ್ತದೋ, ಬುದ್ಧಿಗೆ ಮಾತ್ರ ಸಿಗುತ್ತದೋ, ಯಾವುದನ್ನು ಇಂದ್ರಿಯಗಳು 
| ಮುಟ್ಟಲಾರವೋ ಅವೇ ಅಂತಿಮ ಸತ್ಯ. ಹಾಗೆಯೇ ಯಾವುದು ಇಂದ್ರಿಯಗಳಿಗೆ 
| ಎಟುಕುತ್ತದೋ ಅದು ಸತ್‌ (Being) $9 ; ಅದು ಅಸತ್‌ (71010-801118) 
ಕೇವಲ ತೋರಿಕೆ. ಹೀಗೆ ಸತ್ಯ ಮತ್ತು ತೋರಿಕೆಗಳ ನಡುವೆ ಮೂಲಭೂತ ಭೇದ 
ಇದೆ ಎಂದು ಪಾರ್ಮಿನೈಡಿಸ್‌ ಪ್ರತಿಪಾದಿಸುತ್ತಾನೆ. ಅವನ ಪ್ರಕಾರ ಸತ್ಯದ ಪ್ರಮುಖ 

ಲಕ್ಷಣ, ನಿರಂತರ ನಿತ್ಯತ್ತ, ಅಭಾಧಿತತ್ವ, ಅಚಲತೆ, ಅಸರಿಗಾಮತ್ವ, ಆಖಂಡತೆ ಮತ್ತು 

ಪೂರ್ಣತ್ವ. ತೋರಿಕೆಯ ಮುಖ್ಯ ಲಕ್ಷಣ ಬದಲಾವಣೆ, ಬಾಧಿತತ್ವ, ಆನಿತ್ಯತ್ವ, ಖಂಡತ್ವ 
ಹಾಗೂ ಆಪೂರ್ಣತ್ತ. 

ಪ್ರಾರಂಭದಲ್ಲಿ "ಏಕವಾದವೆನಿಸಿದ್ದ ಪಾರ್ಮಿನೈಡಿಸ್‌ನ ಚಿಂತನೆ! ರೂಢಿಸಲಾಗದ 
ಆತ್ಯಂತಿಕ ದ್ರೈತವಾದ'ವಾಗಿ ಪರಿಣಮಿಸುತ್ತದೆ. ಏಕೆಂದರೆ ಆವನ ಪ್ರಕಾರ ಅತ್ಯಂತಿಕ 
ಸತ್ಯವಾದ ಸತ್‌ (Being) ತೋರಿಕೆಯಾದ ಪ್ರಪಂಚಕ್ಕೆ ಆರ್ಥಾತ್‌ ಸಂಬಂಧ 
ವಿಲ್ಲ ಪ್ರತಿಯೊಂದೂ ಅದರದರ ಪಾಡಿಗೆ ಇದ್ದುಬಿಡುತ್ತದೆ. ಪ್ರಪಂಚ Being’ 
" ಫಿಂದ ಬಂದಿಲ್ಲ; "801139]' ನಲ್ಲಿ ಆಗಲೆ ಅವ್ಯಕ್ತವಾಗಿಯೂ ಇಲ್ಲ ; ಆದರೆ ಇಂದ್ರಿಯ 
ಜಾ ನಕ್ಕೆ ಗೋಚರವಾಗುತ್ತದೆ. ಇಷ್ಟನ್ನು ಹೇಳುವುದರಿಂದಲೇ ಪಾರ್ಮಿನೈೆಡಿಸ್‌ ಪ್ರಪಂಚ 
ವನ್ನು ವಿನರಿಸಿದಂತಾಗುವುಡಿಲ್ಲ. ಪ್ರಸಂಚವನ್ನು ವಿವರಿಸುವ ಸಮಸ್ಯೆಯನ್ನು ಸಮಸ್ಯೆ 
ಯಾಗಿ ಕಾಣದೆ ಜಾಣತನದಿಂದ ಅವನು ಜಾರಿಕೊಳ್ಳುತ್ತಾ ನೆ. 


ಜೀನೋ (ಸುಮಾರು ಕ್ರಿ.ಶ. 489) 
ಜೀನೋ ಪಾರ್ಮಿನೈಡಿಸ್‌ನ ಶಿಷ್ಯ. ಇಲಿಯಾಟಕ್‌ ಚಿಂತನೆಗೆ ಅವನ ಕೊಡುಗೆ 
ನಕಾರಾತ್ಮಕನಾದುದು. ಅದಕ್ಕೆ ಹೊಸದಾಗಿ ಏನನ್ನೂ ಅವನು ಸೇರಿಸಲಿಲ್ಲ. ಅಂತಿಮ 


೧೨ ಮಾನವಿಕ ಕರ್ಣೂಟಿಕ 


ಸತ್ಯವಾದ (Being) ಚಲನ ರಹಿತವಾದುವೆಂದೂ, ನಾನಾತ್ವರಹಿತವಾದುದೆಂದೂ 
ಪ್ರತಿಪಾದಿಸಿದ ಪಾರ್ಮಿನೇಡಿಸನ ನಿಲುವನ್ನು ವಾದಗಳ ಮೂಲಕ ಎತ್ತಿ ಹಿಡಿದು ಪುಸ್ಟೀ 
ಕರಿಸುತ್ತಾನೆ. ಅಪ್ಪೆ. ಇಲಿಯಾಟಕ್‌ ಚಿಂತನೆಯ ನಿಲುವನ್ನು ವಿರೋಧಿಸುವವರ 
ವಾದದಲ್ಲಿನ ಆಭಾಸನನ್ನು ಪ್ರದರ್ಶಿಸುವುದರ ಮೂಲಕೆ ಈ ಕಾರ್ಯವನ್ನು ಮಾಡು 
ತ್ತಾನೆ. 

ಇಲಿಯಾಟಕ್‌ ಚಿಂತನೆಯ ಪ್ರಕಾರ ಅಂತಿಮ ಸತ್ಯವಾದ ಸತ್‌ (Being) 
ನಾನಾತ್ವರಹಿತವಾದುದು. ಒಂದು ವೇಳೆ ಅದು ನಾನಾತ್ರವೆಂದು ಒಪ್ಪಿದರ್ಕೆ ಕೆಳಗಿನ 
ಆಭಾಸಗಳು ಉಂಟಾಗಿ ಅಂಥ ವಾದವೇ ಬಿದ್ದುಹೋಗುತೆದೆ ; "ಸತ್ಯ, "ನಾನಾತ್ವ' 
ವಾಗಿದ್ದರೆ ಅವ್ರು (ಆನೇಕ ವಸ್ತುಗಳು) ಮಿತವಾಗಿರಬೇಕು ಇಲ್ಲವೆ ಅಪಾರವಾಗಿ 
ಮಹತ್ತರವಾಗಿರಬೇಕು. ಅವು ನಿತವಾಗಿದ್ದರೆ ಯಾನೆದೋ ಒಂದು ಗೊತ್ತಾದ ಸಂಖ್ಯೆಯ 
ಮಿತಿಯಲ್ಲಿರಬೇಕು. ಅವ್ರ ಅಪಾರವಾಗಿ ವ:ಹತ್ತರವಾಗಿದ್ದರೆ ಸಂಖ್ಯೆಯಲ್ಲಿ ಅಮಿತ 
ವಾಗಿರಬೇಕು. ಅಂದರೆ ಅವು ಏಕಕಾಲದಸ್ಲೇ ಮಿತನೆಂದೂ ಅಮಿತವೆಂದೂ ಒಂದೇ 
ದನಿಯಲ್ಲಿ ಹೇಳಿದಂತಾಗುತ್ತದೆ. ಈ ಭಾವನೆಗಳು ಸ್ವವಿರೋಧೆಗಳಾದುದರಿಂದ 
(Self contradictory) ಅವೆಗಳನ್ನು ನಿಜವೆಂದು ನಂಬಲಾಗುನದಿಲ್ಲ. 

ಹಾಗೆಯೇ ಅಂತಿಮ ಸತ್ಯವಾದ ಸತ್‌? (Being) ಚಲನೆ ರಹಿತವಾದು 
ದೆಂಬುದನ್ನು ಹೀಗೆ ವಾದಿಸುವೆದರ ಮೂಲಕ ಪುಸ್ಟೀಕರಿಸುತ್ತಾ ನೆ; ಒಂದು ವಸ್ಸು; 
ಒಂದು ಪ್ರದೇಶದಲ್ಲಿ ಚಲಿಸುತ್ತಿದೆ ಎಂದು ಭಾವಿಸೋಣ. ಚಲಿಸುವುದಕ್ಕೆ ಪ್ರಾರಂಭಿಸಿ 
ಸ್ವಲ್ಪ ಸ್ರದೇಶನನ್ನು ಅದು ಆವರಿಸಿಕೊಳ್ಳ ಬೇಕಾದರೆ ಮೊದಲು ಆ ಪ್ರದೇಶದಲ್ಲಿ ಅರ್ಧ 
ದಷ್ಟು ದೂರವನ್ನು ಕ್ರಮಿಸಜೀಕು. ಈ ದೂರನನ್ನು ಕ್ರಮಿಸಲು ಆದರಲ್ಲಿ ಅರ್ಧ 
ದೂರವನ್ನು ಮೊದಲು ಕ್ರಮಿಸಬೇಕು. ಇದೇ ರೀತಿಯಾಗಿ ಅನಂತವಾಗಿ ಕ್ರಮಿಸ 
ಬೇಕಾಗಬಹುದು. ಅಂದರೆ ಕ್ರಮಿಸಜೇಕಾದ ದೂರ- ಅದು ಎಷ್ಟು ಸ್ವಲ್ಪ ಕಡಿಮೆ 
ಯಿದ್ದರೂಇದ್ದೇ ಇರುವದು. ಹೀಗೆಂದರೆ ಆ ವಸ್ತು ಎಲ್ಲಿಯೂ ಚಲನೆ ಮಾಡಲೇ 
ಇಲ್ಲ ಎಂದರ್ಥ. ಹೀಗೆ ಚಲನೆಯೆಂಬುದೇ ಅಸಾಧ್ಯ ಭಾನನೆಯೆಂದು ಜೀನೋ ವಾದಿಸು 
ತ್ತಾನೆ. ಇದಕ್ಕೆ ದೃಷ್ಟಾಂತವಾಗಿ "ಎಸೆದ ಬಾಣ'ವನ್ನು ಅವನು ನೀಡುತ್ತಾನೆ. “ಎಸೆದ 
ಬಾಣ” ನಿಶ್ಚಲ ಸ್ಥಿತಿಯಲ್ಲೇ ಇರುವದು. ಹೇಗೆಂದರೆ ಅದು ಸ್ವಲ್ಪ ಪ್ರದೇಶವನ್ನು 
ಹಾದು ಹೋಗಬೇಕಾದರೆ, ಆ ಪ್ರದೇಶದ ಪ್ರತಿಯೊಂದು ಅಂಶವನ್ನು ದಾಟಬೇಕು. 
ಪ್ರದೇಶ (60೩೦೮) ನನ್ನು ಅನಂತವಾಗಿ ವಿಭಜಿಸಬಹುದಾದರಿಂದ ಬಾಣ ಪ್ರದೇಶದ 
ಅಸಂಖ್ಯಾತ ಅಂಶಗಳನ್ನು ಹಾದುಹೋಗಬೇಕಾಗುತ್ತದೆ. ಇದು ಅಸಾಧ್ಯವಾದುದು. 
ಆದುದರಿಂದ “ಎಸೆದ ಬಾಣ? ಇದ್ದ ಲ್ಲಿಯೇ ಇದೆ ಎಂದು ಅನಿವಾರ್ಯವಾಗಿ ಹೇಳ 
ಬೇಕಾಗುತ್ತದೆಂದು ಜೀನೋ ವಾದಿಸುತ್ತಾನೆ. | 


್‌ ಚೇ ಚ 


ಪ್ರಾಚೇನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-ಡಒಂದು ಸ್ಲೂಲ ಪಿವೇಚನೆ ೧ಿತ್ಸಿ 


ಮೆಲಿಷಸ್‌ 


ಮೆಲಿಷಸ್‌ ಇಲಿಯಾಟಕ್‌ ಚಿಂತನೆಯ ಕಟ್ಟ ಕಡೆಯ ಚಿಂತಕ. ಇವನು ಸಾರ್ಮಿ 
ನ್ಲೆಡಿಸ್‌ನ ಚಿಂತನೆಯನ್ನು ಅನುಮೋದಿಸುತ್ತಾ ನೆ ಆದಕೆ ಒಂದು ಅಂಶದಲ್ಲಿ ಅವನಿಗೂ 
ಪಾಮಿಸಿನೈಡಿಸ್ಸನಿಗೂ ಭೇದನಿದೆ. ಅವ್ಯಯವೂ ಅನಿರ್ಣೀತವೂ, ಅಚಲವೂ, ಅಪರಿಣಾ 


' ಮಿಯೂ, ವರವೂ, ಅಖಂಡವೂ, ಸಾತ್‌ ಅದಿಅಂತ್ಯರಹಿತವೂ ಅನಿನಾಶಿಯೂ 


~ 


ಆದ "ಸತ್‌ ತತ ಶಿ” (Being) ಗೋಳಾಕಾರವಾದುವೆಂಬ ಪಾರ್ಮಿನ್ಸೆಡಿಸ್ಸಿನ ನಿಲುವು 
ದೋಷಪೂರಿತವೆಂದು ಮೆಲಿಷಸ್‌ ಅಭಿಪ್ರಾಯಪಡುತ್ತಾನೆ. ಅದು ಅನಂತವೂ ನಿರೂಸವೂ 
ಆಗಿರಬೇಕು. ಹಾಗಲ್ಲದೆ ಅದು ಗೋಳಾಕಾರವಾದುದು ಎಂದು ಒಪ್ಪಿದ ಪಕ್ಷದಲ್ಲಿ ಅದರ 


ಸುತ್ತಲಿನಿಂದಲೂ ಮಿತಿಗೊಳಿಸಲ್ಪಡುತ್ತದೆ. ಹೀಗೆ ಅದು ಆತ್ಯಂತಿಕ ಸತ್ಯವಾಗಿ ಉಳಿ 


ಯಡೆ ತೋರಿಕೆಯೊಡೆನೆ ಬನು ನೆ ಇದು ಪಾ ರ್ನೀಿನ್ಸೈಡಿಸ್ಸಿ ನ ಚಿಂತನೆಯೆ 


ಅಡಿಪಾಯನನ್ನೇ ಅಲ್ಲಾಡಿಸಿ ಅವನ ಭವ್ಯ ತಾತ್ವಿಕ ಕಟ್ಟಡ ಕುಸಿದು ಬೀಳುವಂತೆ 
ಮಾಡುತ್ತದೆ. ಆದುದರಿಂದ "ಸತ್‌ತತ್ವ' (Being) ಗೋಳಾಕಾರನಲ್ಲನೆಂದೂ, 
ಅವನು ವಾದಿಸುತ್ತಾನೆ. ಹೀಗೆ "Being’ ಆದಿ ಅಂತ್ಯರಹಿವಾದುದೆಂದು ಒಪ್ಪುವ 
ಪಾರ್ಮಿನ್ಸೈ ಡಿಸ”, ಅದು ಅನಂತವೂ ಆಗಿರಬೇಕೆಂದು ತಾರ್ಕಿಕವಾಗಿ ಒಸ್ಸಬೇಕೆಂದು 
ಮೆಲಿಷಸ್‌ ವಾದಿಸುತ್ತಾನೆ. 


೬ 


ಪಾರ್ಮಿನೈಡಿಸ್‌ನ ಚಿಂತನೆಗೂ, ಶ್ರೀ ಶಂಕರರ ಅಪ್ಟ್ರೈತಕ್ಕೂ ಅನೇಕ ಅಂಶ 
ಗಳಲ್ಲಿ ಹೋಲಿಕೆಯೆಂಟು. ಫಾರ್ಮಿನೆ ಡಿಸ್‌ ಪ ಪೃತಿಪಾದಿಸಿದ ಸ ಸತ್ಯ (Being) 


ಅದ್ವೈತ ದರ್ಶನದ ಬ್ರಹ್ಮತತ್ವವನ್ನು ಬಹುವಾಗಿ ಹೋಲುತ್ತದೆ. (1) ಪಾರ್ಮಿ 


ನೈಡಿಸ್‌ ಚಿಂತನೆಗೆ ಮೆಲಿಷಸ” ದ ತಿದ್ದು ಪಡಿಯನ್ನು ಗಮೆನದಲ್ಲಿ ನಿಟ್ಟು ಕೊಂಡರೆ, 
ಶಂಕರರ ಬ್ರಹ್ಮತತ್ವದ ದಂತೆಯೇ ಪಾರ್ಮಿಸೈಡಿಸ ಸ್‌ನ Being’ Re ಆಚಲ, 
ಅಖಂಡ, ಅಸರಿಣಾಮಿ ಅಮಲ, ಅಮೃತ, ಆದಿ ಅಂತ್ಯ ರಹಿತ, ಅಮಿತ, ನಿತ್ಯ, Ke 
ತುಕ, ನಿರ್ಮಿಷಯಿಕೆ, ನಿರ್ವಿಕಾರ, ನಿರ್ನಿಶೇಷ ತತ್ವ. (11) ಅದ್ವೈತ ದರ್ಶನಡಾಕೆ 
ಅವನು ನಾನಾತ್ವವನ್ನೂ , ಭೇದವನ್ನು ಸ ಎಜೆಸ ಸುತಾ; ಎರಡೊ 
ಅದ್ವಯ ಬಾರತ (111) ಅದ್ವೆ ತೆ ದರ್ಶನದಂತೆ ಜಗತ್ತಿನ ಸತ್ಯತೆಯನ್ನು 
ವ ಅಲ್ಲಗಳೆಯುತ್ತಾನೆ. ಜಗತ್ತು ಸ ಚಿಂತನೆಗಳ ಸ್ರಕಾರ ಕೇನಲ ೫8. 
ಅದು ಸದಾ ಬದಲಾವಣೆ ಹೊಂದುತ್ತಿ ಶಿ ರುತ್ತೆ ದ. ಅದು ಇಂದ್ರಿಯ ಜ್ಞಾ ನಕ್ಕೆ ಆಧಾರ 
ಫಾದುದಾಗಿದೆ. 

ಅದ್ವೈತ ದರ್ಶನ, ."ಸತ್‌' ತತ್ವವಾದ ಬ್ರಹ್ಮ, “ಚಿತ್‌? ತತ್ವವೂ ಆಗಿರೆ 
ಟಕದ” ಎತ ತತ್ವವೂ ಇಗಿರೆಬೇಕೆಂದೂ ಸ್ರತಿಪಾದಿಸುತ್ತೆದೆ. ಅಂದರೆ ಚಿತ್‌ 


. ಅಲ್ಲದ ಸತ್‌ ಖಂಡಿತವಾಗಿಯೂ «ಸತ್‌? ಅಲ್ಲಮೆದೂ, ಹಾಗೆಯೇ ಚಿತ, "ಚಿತ 


೧೪ ಮಾನವಿಕ ಕರ್ಣಾಟಕ 


ಎನಿಸಿಕೊಳ್ಳಲು ಸತ್‌ ಆಗಿದ್ದಾಗ ಮಾತ್ರ ವೆಂದೂ, ಸತ್‌, ಚಿತ್‌ಗಳು ಅನಂದ ಸ್ವರೂಪ 


ವೆಂದೂ ಅದ್ವೈತ ದರ್ಶನದ ಪ್ರತಿಪಾದನೆಯಾಗಿರುತ್ತದೆ. ಆದರೆ ಸತ್‌ ತತ್ವ ವಾ 


‘Being’ ಸು ಹೌವೆಂದು ಪಾರ್ಮಿನೈಡಿಸ್‌ ಸ ಸರಿಗಣಿಸಿದ್ದ ನೇ ಎಂಬ ಇಡ 


ಅಸ್ಪ ಷ್ಟ ವಾಗಿದೆ. ಅದನ್ನು "ಚಿತ್‌' ಎಂದೂ, «ಅಚಿತ್‌? ಎಂದೂ “ತಳಿಯ ಹುವಾಗಿದೆ. 


ಯಡ ಪಾರ್ಮಿ ನ್ಸೈ ಸ್‌ ಅಭಿಪ್ರಾ ಯೆಸಡುವಂತೆ ತೋರುತ್ತದೆ. ಬ್ರಹ್ಮತತ್ವ ಆನಂದ 


ಸ್ವರೂಪವಾದುದು ಎಂಬ ಅದ್ವೆ ತದಶ ೯ನದ ಪ್ರತಿಪಾದನೆ, ಪಾರ್ಮಿನ್ಸೆಡಿಸ್‌ಗೆ. 


ಹೊಸದು. ಅವನ ದರ್ಶನದಲ್ಲಿ ಭು. ಎಲ್ಲೂ ಕಂಡುಬರುವುದಿಲ್ಲ. 

ಆದರೆ ಜಗತ್ತಿ ನಲ್ಲಿದ್ದು ಕೊಂಡಿರುವ ಜೀವಾತ್ಮನ ಬಗ್ಗೆ ಪಾರ್ಮಿನ್ಸೆಡಿಸ್‌ನ ಚಿಂತನೆ 
ಯಲ್ಲಿ ಪ್ರಸ್ತಾಪವಿಲ್ಲ. ಅಂತಿಮಾರ್ಧದಲ್ಲಿ ಜೀವಾತ್ಮ ಜಗತ್ತು ಮತ್ತು ಬ್ರಹ್ಮ ಎಂಬ 
ಮೂರು ತತ್ವಗಳು ಇಲ್ಲವೆಂದೂ, ಇರುವುದು ಒಂದೇ ತತ್ತ ವೆಂದೂ, ಸಾರದಲ್ಲಿ 


ಜೀವಾತ್ಮನು ' ಬ್ರಹ್ಮನೇ ಎಂದೂ ಜೀವಾತ್ಮ-ಬ್ರಹ್ಮ ಗಳ. ಐಕ್ಯವನ್ನು ಅಪ್ಟ್ರೈತ ದರ್ಶನ ೫ 


ಇ ಇಇ ಮಿ 


ಹಾಗೆಯೇ ಜೀವನದ ಗುರಿ ಹುಟ್ಟು ಸಾವೆಗಳ ನಿರಂತರ ಚಕ್ರದಿಂದ ಹೊರಬರು ಕ 
ವ್ರದೆಂದೂ, ಅದನ್ನೇ ಮೋಕ್ತನೆಂದೂ, ಅದಕ್ಕೆ ಜ್ಞಾನವೇ ಸಾಧನವೆಂದೂ ಅಸೆ ತೆ 
ದರ್ಶನ ಪ್ರತಿಪಾದಿಸಿದರ್ಕೆ, ಪಾರ್ಮಿನ್ಸೆ ಡಿಸ್‌ನ ಚಿಂತನೆ, ಜೀವನದ ಗುರಿ, ಅದರ ' 


ಸಾಧನದ ಬಗ್ಗೆ ಮೌನ ವಹಿಸುತ್ತದೆ. ಹೀಗೆ ಅದ್ವೈತ, ದರ್ಶನವಷ್ಟೇ ಅಲ್ಲದೆ ಧರ್ಮವೂ 
ಆಗಿದ್ದರೆ, ಪಾರ್ಮಿನೈಡಿಸ್‌ನ ಚಿಂತನೆ ದರ್ಶನವಷ್ಟೇ ಆಗಿದೆ, 


ಹೆರಾಕ್ಲೈೈಟಿಸ್‌ (ಸುಮಾರು ಕ್ರಿ. ಪೂ. 535) 


ಹೆರಾಕ್ಲೆ ಟಿಸ್‌ ಪಾರ್ಮಿನ್ಸೈಡಿಸ್‌ನ ಸಮಕಾಲೀನ. ಅವನ ತಾತ್ವಿಕ ಚಿಂತನೆ | 


ಪಾರ್ಮಿನ್ಸೈಡಿಸ್‌ನ ಚಿ೨ತನೆಗೆ ಸಮಾನಾಂತರವಾಗಿದೆ. ಎನ್ನಬಹುದು. ಅಂದರೆ ಅದು 
ಪಾರ್ನಿನ್ನೆ ಡಿಸ್‌ನ ಚಿಂತನೆಗೆ ತದ್ವಿ ರುದ್ಧ ವಾದುದು. 

ಹೆರಾಕ್ಸೆ ಟಸ್‌, ತನ್ನ ತಾತ್ತ್ವಿಕ ಕ ಚಿಂತನೆಯನ್ನು ಒಗಟಿನ ರೂಪ ಸದಲ್ಲಿರುವ ಚಿಕ್ಕ 
ಚಿಕ್ಕ ವಾಕ್ಯಗಳ ಗದ್ಯ ಬರಹದಲ್ಲಿ ಅಭಿವ್ಯ ಕ್ಷಗೊಳಿಸಿದ್ದಾ ¥ ಅಪನ ಚಿಂತನೆಯನ್ನು ಹೀಗೆ 
ಸಂಗ್ರಹಿಸಬಹುದು: ಈ ವಿಸ್ವ ದಲ್ಲಿ ನಿತ್ಯವಾದುದೂ, ಶಾಶ್ವ ತವಾದುದೂ, ನಿಸ್ತ ಲವಾದು | 


ಯಾವುದೂ ಇಲ್ಲ. ದಾ ಕ್ಷಣಿಕ, ಎಲ್ಲಾ ವಸ್ತು ವ ತಣಕ್ಷಣಕ್ಕೂ ॥ ಬದಲಾಯಿಸು. ' 
ತ್ತಿರುತ್ತವೆ. ಹೀಗೆ ಚಲನೆಯೇ, ಬ ಬದಲಾವಣೆಯೇ) ಗತಿಯೇ ಅಂತಿಮ ಸತ್ಯ. "ಹರಿಯು ' 
ತ್ರಿ ರುವ ನದಿಯಲ್ಲಿ ಎರಡು ಬಾರಿ ಕಾಲಿಡಲಾಗುವುದಿಲ್ಲ' ಎಂಬ ವಾಕ್ಯ ಸ ಟಸ್ಪನ | 


ಚಿಂತನೆಯನ್ನು ಬಹಳ ಚನ್ನಾಗಿ ವಿವರಿಸುತ್ತದೆ. ಒಂದು ಸಾರಿ ನದಿಯಲ್ಲಿ ಕಾಲಿಟ್ಟು 


ತೆಗೆದು ಪುನಃ ಇಡುವಷ್ಟ ರಲ್ಲಿ ಹೊಸ ಹೊಸ. ನೀರು ಬಂದಿರುತ್ತ ಡೆ. ಪ್ರತಿದಿನವೂ ಹಿನ್‌ | 


ಹೊಸರನಿ ಉದಯಿಸುತಾ ನೆ. ಬದಲಾವಣೆ, ಚಲನೆ, ಗತಿ, ವೈವಿಧ್ಯತೆ - ಇವು ಭ್ರಮೆ, 
ಭ್ರಾಂತಿಗಳಲ್ಲ, ಕಟುಸತ ತ್ಯಗಳು ಎಂದು ಅವನು ಪ್ರ ಪ್ರತಿಪಾದಿಸುತ್ತಾನೆ. 


& 


ಪ್ರಾಚೀನ ಪಾಶ್ಚಾತ್ಯ ತಾತ್ತಿಕ ಚಿಂತನೆ ಒಂದು ಸ್ಥೂಲ ವಿವೇಚನೆ ೧೫ 


ಹೀಗೆ, ಹೆರಾಕ್ಸ್ಪೈಟಸ್‌ನ ಪ್ರಕಾರ ಎಡೆಬಿಡದ ಶುದ್ಧ ಕ್ರಿಯಾಭಾವವೇ ಸತ್ಯ. 
ಅದು ಸದಾ ಚಲಿಸುತ್ತಾ ಪರಿಣಾಮ ಹೊಂದುತ್ತದೆ. ಅಡಿಂದಿಗೂ ಶಟಿಸ್ಮ ಗು 
'ಪ್ರೆದಿಲ್ಲ. ಪ್ರಸಂಚದಲ್ಲಿ ಯಾವ ದೂ ಸ್ಥಿರನಲ್ಲ. ಸ್ಥಿರತ್ವವೆಂಬುದು "ಮಾಟಿ, 
«ತೋರಿಕೆ' ಎಂದು ಅನನು ಉದ್ಭೊ ಹಹಿಸುತ್ತಾ ಚ್‌ 

ವಸ್ತುಗಳ ಬದಲಾವಣೆ ಒಂದು ನಿರಂತರ ಕ್ರಿಯೆ. ನಿಸ್ಚಲ ಸ್ಥಿತಿಯಲ್ಲಿರುವ 
ವಸ್ತು ವಿನಲ್ಲಿ ಗತಿ ಉಂಬಾಗಿ ನಿಗ್ಟ್‌ ಲತ್ವ ವನ್ನು ಕಳೆದುಕೊಳ್ಳು ತ್ತದೆ. ಇದನ್ನೆ, "ಆಗುವಿಕೆ' 
ಅಥವಾ ಇಬದಲಾವಣೆ' (Heine) ಎನ್ನುನ್ರದು. ಸ ""ತಿಹೊಡಿದ 
ವಸ್ತು ನಿಶ್ಚಲತೆಯನ್ನು (Not-Being) ಹೊಂದುತ್ತವೆ. ಇದನ್ನೇ ಆ ವಸ್ತುನಿನ 
ನಿಲುಗಡೆ (6000850) ಎನ್ನುವದು. ಹೀಗೆ "ಸತ? (Being) "ಅಸತ್‌ (Not- 
Being) ಆಗಿ, ಹಾಗೂ “ಅಸತ್‌ (Not-Being) "ಸತ್‌ (Being) ಆಗಿ ಬದ 
ಲಾಯಿಸುವ ಕ್ರಿಯೆ ನಿರಂತರವಾಗಿ ಮುಂದುವರಿಯುತ್ತ ದೆ. ಈ ಅರ್ಥದಲ್ಲಿ ಸೃಷ್ಟಿ ಲಯ 
ಗಳೆರಡೊ ಡೆ ವಿಕಾಸ ಸಂಕೋಚೆಗಳೆರಡೊ ಒಂದೇ. ಒಂದು ರೊಪ ಸ ಂದು 
ರೂಪವನ್ನು ಹೊಂದುತ್ತ ಡಿ. ಹೀಗಾದಾಗ ಮೊದಲಿನ ರೂಪೆ ಮಾಯವಾಗಿ `ಹೊಸ 
ರೂಪ ವ್ಯಕ್ತ ವಾಗುತ್ತೆ. ಹೀಗೆ ಪ್ರತಿಯೊಂದು ವಸ್ತುವೂ ಅದರ ವಿರುದ್ಧ ಸ್ಥಿತಿಯನ್ನು 
ಹೊಂದುತ್ತಿರುತ್ತದೆ. ಆದುದರಿಂದ ಕೆ ಟಿಸ್‌ ಪ್ರ ತಿಯೊಂದು ವಸು ವೂ ವಿರುದ್ಧ 
ಗುಣಗಳ ಸಂಗಮ, ದ್ವ ೦ದ್ವ ಗಳೆ ಸಂಯೋಗ ಯೆ ಹೇಳುತ್ತಾ ನ. ಈ "ಅರ್ಥದಲ್ಲಿಯೇ 

ಪ್ರತಿಯೊಂದು ವಸ್ತು ತ ಸ್ರ ಎಂತಲೂ ಹೇಳಬಹುದು, "ಇಲ್ಲ'ವೆಂತಲೂ ಹೇಳಬಹುದು. 
ಔಟ. ದುಷ್ಟ ಶಿಷ್ಟ , ಜನನ-ಮರಣ, ಎಚ್ಚೆ ರೆ-ನಿದ್ದೆ , ಯೌೌವನ-ವಾರ್ಥಿಕ್ಯ--- 
ಈದ ದ್ವಂದ್ವ ಗಳೆಲ್ಲ ಬ್‌ ಎಲ್ಲಿ ಪರಸ್ಪರ ವಿರುದ್ಧ ಶಕ್ತಿ ಗಳು ಸಮತೋಲನದಲ್ಲಿರುವುದೋ 
ಅಲ್ಲಿ ಸ ಸಾಮರೆಸ್ಯಗಳು 'ಲಸಿರುತ್ತ ವೆ. ಸಂಗೀತದಲ್ಲಿ ಆರೋಹಣ, ಅವರೋಹಣ 
ಧ್ವನಿಗಳ ಬಾನ! ರಾಗ ಸಾಮರೆಸ್ಯ ಪಡುವಂತೆ. 

ಹೀಗೆ ಹೆರಾಕ್ಲೈಟಸ್‌ನ ಪ್ರಕಾರ, ವಸ್ಸು ಜನಕನ ಪರಸ್ಸೆರ ನಿರೋಧವೇ ನಿಶ್ವದ 
ಮೂಲಾಧಾರ. ಈ ವಿರೋಧಗಳ ನಡುವೆ. ನಿರೆಂತರನ i ಕಾದಾಟಿ (Strife) 
ನಯ ಜಿ. ಇದೇ ವಸ್ತುವಿಗೆ ಅಸ್ತಿ ತೆ ವನ್ನು ಕೊಡುವುದು. “ಹೋರಾಟ 
(ಕಾದಾಟ)ವೇ ಸ್ವ ೯ಲೋಕೆದ ಜನಕ, ಸರ್ವ ಪಗಡಿ ನ ಮೊರೆ” ಎಂದು ಹೆರಾಕ್ಲೆ, ಬಸ್‌ 
ಹೇಳುತ್ತಾನೆ. ಈ lin, ಕಿ ವಿಶ್ವ ವಿಶ್ವ 'ವಾಗುವದಿಲ್ಲ. ಈ ನ ಪ್ರರ 
ವಿರೋಧ 7 ಇರುವುದರಿಂದಳೆ ; ವಸ್ತು ತನ್ನ ಐಕ ತೆಯನ್ನು “ಕಾಪಾಡಿಕೊಳ್ಳುತ್ತದೆ. ಇಡೀ 
ನಿಶ್ಚ ಒಂದು ಸಾಮ್ಯಾನಸ್ಥೆಯೆಲ್ಲಿ ಬರುವುದಕ್ಕೆ ಮುಖ್ಯ ಕಾರಣ ಅದರಲ್ಲಿರುವ ಬಿಗುವು 
ಮತ್ತು ಹೋರಾಟವೇ. ಇಬ್ಬ ರು ಕುಸ್ತಿ ಪ್ಸೆಲ್ವಾ ಸ್ಲಾನರು ಒಬ್ಬ ರನ್ನೊಬ್ಬರು ಹೊರೆಗೆ 
ಎಸೆಯಲು ಪ್ರಯೆತ್ನಿಸುತ್ತಿ, ರುವ್ರನೇ ಬಿಗುವು (tension): ಕುಸಿ ಯ ಆಕರ್ಷಣೆಯ 
ಜೀವಾಳ. ಈ ಅರ್ಥದಲ್ಲಿಯೇ "ಬಿಗುವೆಲ ಸಾಮ್ಯಾವಸ್ಥೆ ಹಾಗೂ " ಹಾಮ್ಯಾವಸ್ಮೆಯೇ 


ಬಿಗುವು ಎಂದು ಅವನು ಹೇಳುತ್ತಾನೆ. 


೧೬ ಮಾನವಿಕ ಕರ್ಣೂಟಕ 


ಹೀಗೆ ಪಾರ್ಮಿನೈೈಡಿಸ್‌ ಪ್ರಕಾರ, ನಿನ್ಚಲವೂ, ನಿರವಯವವೂ, ನಿತ್ಯವೂ ಆದ 


ಸತ್‌ ತತ್ವ' (Being) ® ಪರಮ ಸತ್ಯವಾದರೆ, “ಹೆರಾಕ್ಷೆ ಟಿಸ್‌ನ ಪ್ರಕಾರ, ನಿಸ್ವಲತೆ, | 


ನಿರಂತರತೆ  ಇವೆಲ್ಲೂ ಭ್ರಮೆ, ಭ್ರಾಂತಿ. ಅಸ್ತಿ-ನಾಸ್ತಿ ಗಳು ಏಕಪ್ರಕಾರವಾಗಿರು 
ವಿಕೆಯೇ ಬದಲಾವಣೆ (Becoming) ಎನಿಸುವುದು. ಉದಾಹರಣೆಗೆ ಮಾನವನನ್ನೇ 
ತೆಗೆದುಕೊಳ್ಳ ಒಹುದು. ಮಾನವ ಜನ್ಮ ವೆತ್ತುತ್ತಾನೆ ; ಅದೇ ಅವನ ಹಟ್ಟು ; ಕೊನೆಗೆ 
ಮಾಡಕೊಂಡು ದಿನ ಇಲ್ಲವಾಗುತ್ತಾ ಫೆ; ಅದೇ ಅವನ ಮರಣ. ಜನನ ಮರಣಗಳ 


ನಡುವೆ ಅವನು ಎಷ್ಟೊಂದು ಒವಣೆಯನ್ನು ಹೊಂದುತ್ತಾನೆ! ಅವನು ಎತ್ತರವಾಗಿ ' 


ಕೆಲವು ಸಾರಿ ಗಿಡ್ಡಾಗಿ ಬೆಳೆದರೆ, ಬೌದ್ದಿ ಕವಾಗಿ ಹಿಗ್ಗು ವ್ರೆದೂ ಕುಗ್ಗು ವ್ರದೂ ಉಂಟು. 
ಹೀಗೆ ಪರಸ್ಪ ರ ವಿರುದ್ಧ ತತ್ವ ಗಳ ಸಪತ! ಮಾನವ. 


ಸ ಮರದ ಕಸ ಮೊದಲು ಅದು ಹಸಿರಾಗಿರುತ್ತ ಡೆ. ಕ್ರಮಕ್ರಮೇಣ ತ 


ಅದು ವಿವರ್ಣವಾಗಿ ಹಳದಿ ಬಣ್ಣ ವನ್ನು ಹೊಂದಿ ಒಂದು ದಿನ ಉದುರಿ ಹೋಗುತ್ತ ದೆ. 


ಅದು ಅಸ್ತಿತ್ವದಿಂದ ನಾಸ್ತಿತ್ವಕ್ಕೆ ಹೋಗುವ ಆಪತ್ತಿಗೆ ಮುನ್ನ ಅದೆಷ್ಟು ಬದಲಾವಣೆ 4 


ಗಳನ್ನು ಹೊಂದಿತು ಎಂಬುದನ್ನು ಅನುಭನ ಮುಚ್ಚಿ ಡಲಾರದು. 


ಹೀಗೆ ಸತತ ಗತಿಯೇ ಅಂತಿಮ ಸತ್ಯ. ಅದನ್ನು ಬಹಳ ಚನ್ನಾಗಿ ಪ್ರತಿನಿಧಿಸು | 
ವುದೇ ಅಗ್ನಿ. ಅಗ್ನಿ ಯಾವಾಗಲೂ ಒಂದೇ ತೆರನಾಗಿರುವುದಿಲ್ಲ ಆದರ ಉರಿಯುವಿಕೆ ೫ 


ಕ್ಷಣದಿಂದ ಕ್ಷಣಕ್ಕೆ ಬದಲಾಯಿಸುತ್ತಿರುತ್ತ ದೆ. ಅದು ನಿರಂತರವಾಗಿ ಕ್ಷಣಿಕವಾದುದು. 


“ಚಸಳೆ ಸೊಡರ ಕುಡಿಯೆಂ ಪೋಲ್ವಳ್‌' . (ಚಂಚರೆ, ದೀಪದ ಬತ್ತಿಯ ಕುಡಿಯನ್ನು 


ಹೋಲುತ್ತಾಳೆ) ಎಂಬ ಕನಿವಾಣಿಯನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಹೀಗೆ ಅಗ್ಲಿಯೇ 


ಸರ್ವಕ್ಕೂ ಮೂಲ. ಅದು ಮೊದಲು ಕ್ರಮ ಕ್ರಮವಾಗಿ ವಾಯುವಾಗಿ, ತದನಂತರ ' 


ನೀರಾಗಿ ಪೃಥ್ವಿ ಎನಿಸಿಕೊಳ್ಳುತ್ತದೆ... ಇದು ಅವರೋಹಣ ಕ್ರಮ, ಹಾಗೆಯೇ ಪೃಥ್ವಿ 
ಹಂತಹಂತವಾಗಿ ನೀರಾಗಿ ತಡೆನಂತರ ವಾಯುವಾಗಿ, ಪುನಃ ಅಗ್ನಿಯಾಗುತ್ತದೆ. ಇದು 


ಆರೋಹಣ ಕ್ರಮ. ಈ ಎರಡು ಕ್ರಿಯೆಗಳ ನಡುವೆ ಬಿಗುವು ವ ಸುನ tp 


ರಿಂದಲೇ ವಿಶ್ವ ರಚನೆಯಲ್ಲಿ ಒಂದು ಅಂದಚಂದವಿದೆ, ಕ್ರಮನಿದೆ. 
ಹೀಗೆ. ಒಂದು ವಸ್ತು ಮತ್ತೊಂದಾಗಿ ಪರಿಣಮಿಸುತ್ತದೆ. ಕೊನೆಗೆ ಈ ಎಲ್ಲಾ 
ವಿರೋಧಗಳೂ, ವಿಷರ್ಯಾಸಗಳೂ ವಿಶ್ವದ ಮೂಲ ತತ್ವವಾದ ಅಗ್ನಿಗೆ ಹಿಂತಿರುಗುತ್ತವೆ. 


ವಸ್ತುವಿನಲ್ಲಿ ಅಗ್ನಿಯ ಅಂಶದ ಪ್ರಮಾಣ ಹೆಚ್ಚು ಹೆಚ್ಚು ಆದಂತೆಲ್ಲಾ, ಅದರ ಗುಣ ' 
ಮಟ್ಟ ಉತ ತ್ತಮಗೊಳ್ಳುತ್ತ ದೆ. ಅಗಿ ಯೇ ಆತ ಕ್ಕೆ ಜೇತನ pA ಕ್ಲಿಯನ್ನೂ ಪ್ಲಾ ಣವನ್ನೂ ೈ 


ne ಆತ್ಮ ' ಎಂಬುದು. ಪ್ರತಿಯೊಬ್ಬ ನಲ್ಲಿದ್ದರೂ, ಅದು ಅವ್‌ ಪ ಪ್ರತ್ಯೇಕ | 


ವಾದುದಲ್ಲ. ಎಲ್ಲರ ಇ ಗಳೂ, ವಿಶ್ವಾ ತ್ಮವಾದ ಅಗ್ನಿಯ ಅಂಶಗಳು, ಕಿಡಿಗಳು. 
ಆತ್ಮನಲ್ಲಿ ಮಗ್ನಿಯ ಅಂಶದ. ಪ್ರಮಾಣ ಹೆಚ್ಚು ಹೆಚ್ಚು ಆದುತೆಲ್ಲಾ ಅವನ ಬುದ್ಧಿಶಕ್ತಿ 


ವೈಚಾರಿಕತೆ, ಹೆಚ್ಚು ಹೆಚ್ಚು ಹರಿತವಾಗುತ್ತ ದ” ನಶ ದ ಆತ್ಮ ವಾದ ಅಗ್ನಿಯೆ ಸಂಪರ್ಕ ' 


ಕಡಿದುಹೋದರೆ ಮಾನ ನ._ಆತ್ಮ  ಮೂಢವ್ಯೂ WE: ್ಲ ಅನೈಚಾರಿಕವೂ ಆಗಿ 


WF ME a he 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-- ಒಂದು ಸ್ಥೂಲ ನಿವೇಚನೆ ೧೭ 


ಕೊನೆಗೆ ಮರಣವನ್ನು ಹೊಂದುತ್ತದೆ. ಅನಿಷ್ಟ (81/11)ವೆ ಶಿನ್ಟ (೮ಂ06)ದ ನೋವೆ, 
ನಲವಿನ ಸತಿ ಓಬಸಿಿಕುಜು. ವಿಶ್ವ ದ ಸಾನುರಸ್ಯ ಈ ದ್ವ ಂದ್ವ ಗಳ 
ಮೇಲೆಯೇ ಆಧರಿತವಾಗಿರುವುದೆಂದೂ ಹೆರಾಕೆ ಬಿಸ್‌ ಅಭಿಪ್ರಾ ಚ್‌ ಸಡಕಾ 

ಹೆರಾಕ್ಷೇಟಿಸ್‌ನ ಪ್ರಕಾರ ವಿಶ್ವ, ಆಕಸ್ಮಿಕವಾದುದಾಗಲೀ ಸ್ವೇಚ್ಛಾ ಪ್ರವೃತ್ತಿ 
ಯೆದಾಗಲೀ RG ೪% ಅಲ್ಲ. ಅದು ನಿಯಮಬದ್ಧ ವಾದುದು. 
ಕ್ರಮಬದ್ಧ ವಾದುದು. ಒಂದು ನಿಯಮವನ್ನು, ಕ್ರಮವನ್ನು ವಿಶ್ವ ಚಾಚೂ ತಪ್ಪದೆ 
ಅನುಸರಿಸುತ್ತ ದೆ ಅದನ್ನೇ ಹೆರಾಕ್ಲೈಟಿಸ್‌ *1,008' ಎಂದು ಕರೆಯುತ್ತಾನೆ. ಅದೇ 
ಪ ಸ್ರಕೃ ತಿ ಹ ಧರ್ಮ. ಅದೇ ವಿಶ್ವದ ಸಕಲ ವಸ್ತುಗಳಲ್ಲಿ ನೆಲಸಿರುವ ಪರಿ 
ಜ್ಞಾನ ಅಥವಾ ಜ್ಯೋತಿ (Wisdom): ಪ್ರಕೃತ ವ್ಯಾಪಾರಗಳನ್ನು ಮುನ್ನಡೆಸು 
ತ್ತಿರುವ ಶಕ್ತಿವಿಶೇಷ. ಅದು ಆದಿ ಅಂತ್ಯ ರಹಿತವಾದುದು. ಅದು ಸ್ವಯಂ ಸೃಜಿತ 
ವಾಗಿ ಬೆಳಗುತ್ತಲೂ ಸ್ವಯಂಲಯವಾಗಿ ಅಳಿದುಹೋಗುತ್ತಲೂ ಇರುತ್ತದೆ. ಅದೊಂದು 
ಕ್ರಿಯಾತ್ಮಕ ನಿರಂತರ ಅವಸ್ಥೆ. ಅದನ್ನು ಅರಿತುಕೊಳ್ಳು ವುದೇ ನಿಜವಾದ ನಿವೇಕ 
ಎಂದು ಹೆರಾಕ್ಲೈಟಸ್‌ ಅಭಿಪ್ರಾಯ ಪಡುತ್ತಾ ಕೆ ತು ಪ್ರಸಿದ್ಧ ಅನುಭಾನಿಯಾದ 
ಪ್ಲೊಟೀನಸ್‌ ನ್ನು ದೆ ನಿಕ ಜ್ಞಾ ನ? ಪೆಂದೂ, ಸ ಪಾಶಾ ನಿತ್ಯ ವಿದ್ವಾಂಸರು 
“ದೇವರು ಎಂದೂ ವಿವರಿಸುತ್ತಾ H 

ಹೀಗೆ ಹೆರಾಕ್ಲೇಟಿಸ್‌ನ ಚಿಂತನೆಗೆ ಅನುಭನವೇ ಆಧಾರ, ತರ್ಕವಲ್ಲ. ಪಾರ್ನಿ 
ನೈಡಿಸ್‌ನ ಚಿಂತನೆ ತರ್ಕಸ್ರಧಾನವಾಗಿದ್ದು ಅನುಭವ ಶೂನ್ಯವಾದರೆ, ಹೆರಾಕ್ಸೆ (ಟಿಸ್‌ನ 
ಚಿಂತನೆ ಅನುಭನಗಮ್ಯವಾಗಿನ್ನು ಶುಷ್ಕ ತರ್ಕದಿಂದ ವಿಮುಖವಾಗಿದೆ. 


ಆ 

ಹೆರಾಕ್ಲೈಟಸ ಸ್‌ನ ತಾತ್ವಿಕ ಚಿಂತನೆ ಪ್ರಾಚೀನ ಬೌದ್ಧದರ್ಶನವನ್ನು ಅನೇಕ 
ಅಂಗಗಳಲ್ಲಿ ಹೋಲುತ್ತದೆ. (i) ಹೆರಾಕ್ಲೈಟಿಸ ಸ್‌ನಂತೆ ಬೌದ್ಧ ದರ್ಶನವೂ ವಿಶ್ವ ಅನಿತ್ಯ 
ವಾದುದೆಂದೂ, ಅಶಾಶ್ವತವಾದುನೆಂದ್ರೂ ಕ್ಷಣ ಭಂಗುರವಾದುವೆಂದೂ ಸ್ರತಿಪಾದಿಸು 
ತ್ರಜಿ (11) ವಿಶ್ವ ಕ್ಷಣಕ್ಷಣಕ್ಕೂ ಬದಲಾಯಿಸುತ್ತದೆಂಬುದನ್ನು ಅದರ ಅನಿತ್ಯತೆಯನ್ನು 
ವಿವರಿಸಲು ಬೌದ್ಧ ದರ್ಶನ ಹೆರಾಕೆ ಕ ಬೆಸ್‌ನಂತೆ ಹರಿಯುವ ನದಿಯ ಉದಾಹರಣೆ 
ಯನ್ನು ಉಪಯೋಗಿಸಿಕೊಳ್ಳುತ್ತದೆ. ಅಲ್ಲಿ ಅಗ್ನಿ ಚಂಚಲತೆಯ ಪ್ರತೀಕವಾದರೆ 
ಬೌದ್ಧ ದರ್ಶನದಲ್ಲಿ ಮೇಣದ ಬೆಳಕು ಚಂಚಲತೆಯ, 'ಣಭಂಗುರತೆಯ ಪ್ರ ಪ್ರತೀಕವಾಗಿದೆ. 
(111) ಹೆರಾಕ್ಸೈಟಸ್‌ನ ಪ್ರಕಾರ, ವಿಶ್ವ "1ಂ್ರಂ$'ಗೆ ಅನುಸಾರವಾಗಿ ನಡೆಯು 
ತ್ತಿದ್ದ ಬೌದ್ಧದರ್ಶನ ಸರ್ವವೂ "ಕರ್ಮ' ನಿಯೆಮಕ್ಕೆ ಬದ್ಧ ವಾಗಿದೆಯೆಂದು ಪ್ರತಿ 
ದಿಸುತ್ತದೆ. . (1೫) ಎರಡೂ ಚಿಂತನೆಗಳ ಪ್ರಕಾರ "ನಿವೇ? ನೆಂದರೆ ನಿತ್ಯವಾದ, 
ಖ್ಯ ತವಾದ, ಆತ್ಮ ವೆಂಬುದಿಲ್ಲ ಎಂಬ ತಿಳುವಳಿಕೆ (೪) ಪ್ರತೀತ್ಯ ಸಮುತ್ಬಾದ 
Fool (effect) . ಕೆಲವ್ರೆ ನಿಬಂಧನೆ (conditions)?ಳ ಮೀಲೆ ನಂತೆ 


3 


೧೮ ಮಾನವಿಕ ಕರ್ಣಾಟಕ 


ಎಂಬ ನಿಯಮವನ್ನು ಕಂಡುಹಿಡಿದ ಸಿದ್ಧಾರ್ಥ "ಬುದ್ಧ 'ನೆನಿಸಿದರೆ, 11,08 09'ನ್ನು 


ಇ 


ಕಂಡುಹಿಡಿದ ಹೆರಾಕ್ಸ್ಪೈಟಸ್‌ “ಜ್ಞಾ ನಿ'ಯೆನಿಸಿದ್ದಾನೆ. (vi) ಎರಡೂ ಚಿಂತನೆಗಳಲ್ಲಿ ' 
ಸದಾಚಾರ 'ವನ್ನು, ನೀತಿಪ್ರಾಧಾನ್ಯತೆಯನ್ನು ಒತ್ತಿ ಒತ್ತಿ ಹೇಳಲಾಗಿದೆ. ' 
(vii) ಎರಡೂ ದರ್ಶನಗಳಲ್ಲಿ ಸೌಶೀಲ್ಯ, ದಯೆ, ಅನುಕಂಪ, ವಿಶ್ವಾಸ ಮುಂತಾದ ' 


ಮಾನನೀಯ ಗುಣಗಳನ್ನು ಬೆಳಸಿ ಉಳಿಸಿಕೊಳ್ಳುವ ಅವಶ್ಯಕತೆಯನ್ನು ಒತ್ತಿ ಹೇಳ 
ಲಾಗಿದೆ. 


ಹಾಗೆಯೇ ಹೆರಾಕ್ಲೈಟಿಸ್‌ನ ಮೂಲತತ್ವವಾದ "ಅಗ್ನಿ? ಸಾಂಖ್ಯ ದರ್ಶನದ ' 
“ಪ್ರಕೃತಿ' ತತ್ವವನ್ನು ಹೋಲುತ್ತದೆ. (1) ಎರಡೂ ವಿಗ್ತದ ಮೂಲಗಳು (11) ಎರಡೂ 
ಕ್ರಿಯಾತ್ಮಕವಾದವ್ರ ; ಚಲನೆಯೇ . ಗತಿಯೇ, ಪರಿಣಾಮವೇ ಅವ್ರೆಗಳ ಸ್ವಭಾವ ' 
(111) ವಿಗ್ವ ವ್ಯಾಪಾರಗಳಲ್ಲಿ ‘Logos’ ಅಂತರ್ಗತವಾಗಿದೆಯೆಂದು ಹೆರಾಕ್ಲೆ ಟಸ್‌ ' 


ಹೇಳಿದರೆ, ಸಾಂಖ್ಯ ದರ್ಶನ ಅದನ್ನೇ ಬುದ್ಧಿ? ಎಂದು ಕರೆಯುತ್ತದೆ. 


೯ 
ಎಂಪೆಡೋಕ್ಲಸ್‌ (ಸುಮಾರು ಕ್ರಿ.ಪೂ. 495) 


ಎಂಸೆಡೋಕ್ಲ್ಸಸ್‌ ತನ್ನ ಜೀವನ ಕಾಲದಸ್ಸೆ ಪೈಥಾಗೊರಸ್‌ನಂತೆ ಪ್ರತಿಭಾ" 
ವಂತನೂ, ಸ್ರಭಾವಶಾಲಿಯೂ ಆದ ವ್ಯಕ್ತಿಯಾಗಿದ್ದನು. ಅವನ ತಾತ್ವಿಕ ಚಿಂತನೆ * 


ತನಗಿಂತ ಮೊದಲು ಇದ್ದ ವಿನಿಧ ತಾತ್ರಿಕ ಆರೋಚನಾಲಹರಿಗಳ ಕೇವಲ ವ್ಯವಸ್ಥಾ 


ಬದ್ಧ ಜೋಡಣೆ (51001101572) ಮಾತ್ರವಾಗಿದೆ; ತನ್ನನೇ ಆದ ಅಸಲು ಚಿಂತನೆ " 


ಯನ್ನು ಅವನಲ್ಲಿ ಅಷ್ಟಾಗಿ ಕಾಣಲಾಗುವುದಿಲ್ಲ. 


ಎಂಸೆಡೋಕ್ಲಸ್‌ ತಾತ್ವಿಕ ವೇದಿಕೆಯ ಮೇಲೆ ಬರುವ ವೇಳೆಗಾಗಶೇ ಗ್ರೀಕ್‌ 
ತಾತ್ವಿಕಚಿಂತನೆ ಅಗಾಧವಾಗಿ ಬೆಳೆದಿತ್ತು. ಒಂದು ಚಿಂತನೆಗೂ ಮತ್ತೊಂದು ಚಿಂತನೆಗೂ 
ತಾತ್ವಿಕ ನಿರೋಧ, ಸ್ಪರ್ಧೆ ಇತ್ತು. ಹೀಗೆ ಪರಸ್ಪರ ನಿರುದ್ಧ ವೆಂದು ಕಾಣಿಸಿದ ವಿವಿಧ ' 
ತಾತ್ವಿಕ ಚಿಂತನೆಗಳನ್ನು ಸಮನ್ವಯ ಮಾಡುನ ಕಾರ್ಯ ಎಂಸೆಡೋಕ್ಷ ಸ್‌ನ ಪಾಲಿಗೆ ಕ 


ಬಂದಿತು. 


ಇನ್ನೊಂದಾಗಲು ಸಾಧ್ಯವಿಲ್ಲವೆಂದೂ ಅವನು ಪ್ರತಿಪಾದಿಸುತ್ತಾನೆ. 


ಪಾರ್ಮಿನೈಡಿಸ್‌ನ "ಔಂng'ನ್ನು "ಭೌತಿಕ' ವೆಂದು ಪರಿಗಣಿಸಿ ಎಂಸೆಡೋಕ್ಲ್‌ಸ್‌ ಶೆ 
ತನ್ನ ಚತುರ್ಭೂತ ಸಿದ್ಧಾಂತವನ್ನು ಮಂಡಿಸುವುದರ ಮೂಲಕ ಹೀಗೆ ವಿವರಿಸುತ್ತಾನೆ. 
ಅನನ ಪ್ರಕಾರ ನಾಲ್ಕು ಮಹಾ ಭೂತಗಳುಂಟು. ಅವೇ ವಾಯ್ತು ಆಗ್ನಿ, ಆಪ್‌ k 


ಈಗ ಎಂಪೆಡೋಕ್ಸಸ್‌ ಈ ಸಮನ್ವಯವನ್ನು ಹೇಗೆ ಮಾಡುತ್ತಾನೆ ಎಂಬುದನ್ನು . 
ವಿವರಿಸಬಹುದು. (1) ಪಾರ್ಮಿನೈಡಿಸ್‌ನ ಚಿಂತನೆ ಹೆರಾಕ್ಲೈಟಿಸ್‌ನ ಚಿಂತನೆಗೆ " 
ತದ್ವಿರುದ್ಧ ವಾದುದು, ಅವನ ಪ್ರಕಾರ ಅಂತಿಮ ಸತ್ಯ ‘Being. ಅದು ಸತ್‌ ಡ್ಯ 
ತತ್ವ, ಅದು ನಿತ್ಯವೂ ಒಂದೇ ತೆರನಾಗಿರುತ್ತದೆಂದೂ, ಅದು ಅಸತ್‌ ಅಥವಾ 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ ಒಂದು ಸ್ಥೂಲ ನಿವೇಚನೆ ೧೯ 


(ನೀರು) ಮತ್ತು ಪೃಥ್ವಿಗಳಾಗಿವೆ. ಇಲ್ಲಿ «ಭೂತ ಎಂದರೆ ಸರ್ವದ ಮೂಲ ಎಂದರ್ಥ. 
ಅವನು ಅವುಗಳನ್ನು ಎಲ್ಲದರ ಮೂಲಬೇರು (170015 of all) ಗಳೆಂದೇ ಕರೆಯು 
| ತ್ತಾನೆ... ಪ್ರತಿಯೊಂದು ಭೂತವೂ ಕಣಗಳಿಂದ ಮಾಡಲ್ಪಟ್ಟಿದೆ. ಹೀಗೆ ನಾಲ್ಕು 
ವಿಧದ mtr ಇವೆ. ಇವುಗಳಿಗೆ. ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಅವುಗಳಿಗೆ 
ಸೃಷ್ಟಿಯೆಂಬುದೇ ಇಲ್ಲ. ಆದುದರಿಂದ ಅವ್ರೆಗಳಿಗೆ ನಾಶವೂ ಇಲ್ಲವೆಂದು ಎಂಪೆಡೋಕ್ಸೆ ಸ್‌ 
ವಾದಿಸುತ್ತಾನೆ. ಈ ಅರ್ಥದಲ್ಲಿ ಪಾರ್ಮಿನೈಡಿಸ್‌ “ಸತ್‌ತತ್ವೆ' (Being) ಆದಿ 
ಅಂತ್ಯರಹಿತವಾಗಿದ್ದು ಅಚಲ, ಅಸರಿಣಾಮಿಯಾಗಿದ್ದು ಸದಾ ತನ್ನ ಐಕ್ಯವನ್ನು ಕಾಪಾಡಿ 
ಕೊಳ್ಳುತ್ತೆ ಡೆ. | 
ಆದರೆ ಚಲನೆಯೇ, ಸರಿಣಾಮವೇ, ಬದಲಾವಣೆಯೇ, ಗತಿಯೇ ಅಂತಿಮ ಸತ್ಯ 
"ಮೆಂದು ಹೆರಾಕ್ಲೈಟಿಸ್‌ ಪ್ರತಿಪಾದಿಸಿದ್ದಾನೆ. ಈ ವಿರೋಧವನ್ನು ಹೇಗೆ ನಿವಾರಿಸು 
ವುದು? ಅಂತಿಮ ಸತ್ಯ ಆದಿ ಅಂತ್ಯವಿಲ್ಲದ್ದು, ಅಚಲ. ಅಪರಿಣಾಮಿ, ಅವಿನಾಶಿಯೆಂದು 
' ಪಾರ್ಮಿನೈಡಿಸ್‌ನೊಡನೆ ಒಪ್ಪುವ ಪಕ್ಷದಲ್ಲಿ ನಮ್ಮ ದಿನನಿತ್ಯದ ಅನುಭವದಲ್ಲಿ, ನಾವು 
' ಕಾಣುವ ಚಲಿಸುವ, ಪರಿಣಾಮಹೊಂದುವ ಹಾಗೂ ವಿನಾಶಹೊಂದುವ ವಸ್ತುಗಳನ್ನು 
ಹೇಗೆ ಸಮರ್ಥಿಸುವುದು ? 
ಕೈ ಎಂಸೆಡೋಕ್ಲೆಸ್‌ ಹೀಗೆ ಸಮರ್ಥಿಸುತ್ತಾಕೆ : ಚತುರ್ಭೂತಗಳಾದ ವಾಯು, 
ಅಗ್ಗಿ, ಅಪ್‌ ಮತ್ತು ಪೃಥ್ವಿಗಳು ಅತ್ಯಂತ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿವೆ. ಪುನಃ 
ವಿಭಜಿಸಲಾಗದ ಅತ್ಯಂತ ಸೂಕ್ಷ ವಾದ ಈ ಕಣಗಳಿಗೆ ಹುಟ್ಟಾಗಲೀ ಸಾವಾಗಲೀ, 
ಪ್ರಾರಂಭವಾಗಲೀ, ಕೊನೆಯಾಗಲೀ ಇಲ್ಲ. ಆವ್ರೆ ಅವಿನಾಶಿ. ನಾಲ್ಕು ನಿಧದ ಈ 
ಸೂಕ್ಷ ಬಣಗಳು ಪರಸ್ಪರ ಸಂಯೋಗವಾದಾಗ “ಭೌತಿಕ ವಸ್ತು' ಉತ್ಪತ್ತಿ ಯಾಗುತ್ತದೆ. 
ಅವ್ರ ಪರಸ್ಪರ ನಿಯೋಗ ಹೊಂದಿದಾಗ “ಭೌತಿಕ ವಸ್ತು' ನಾಶವಾಗುತ್ತದೆ. ಹೀಗೆ 
ವಸು ವಿಗೆ "ಉತ್ಪತ್ತಿ' ಮತ್ತು "ನಾಶ? ಉಂಟು, ಚಲನೆಯುಂಟು ಎಂದು ಪ್ರೆತಿಪಾದಿಸುವ 
ಹೆರಾಕ್ಲೆ ಟಿಸ್‌ ನನ್ನು ಸಮರ್ಥಿಸಬಹುದು ಎಂದು ಎಂಪೆಡೋಕ್ಸೆಸ್‌ ವಾದಿಸುತ್ತಾ, ನೆ. 
ವಸ್ತು ವಿಗೆ ಹುಟ್ಟು, ನಾಶವಿದ್ದರೂ, ಅದು ಯಾವ ಸೂಕ್ಷ ಕಣಗಳಿಂದ ಮಾಡಲ್ಪ 
ಟ್ರದಿಯೋ ಅವುಗಳಿಗೆ ಚಲನೆಯಾಗಲೀ, ಸರಿಣಾಮವಾಗಲೀ ಹುಟ್ಟಾಗಲೀ ನಾಶ 
" ವಾಗಲೀ ಇಲ್ಲ ಎಂದು ಪ್ರೆತಿಪಾದಿಸುವುದರ ಮೂಲಕ ಪಾರ್ಮಿನೈಡಿಸ್‌ನ “Bೀng'ನ್ನು 
ಎತ್ತಿ ಹಿಡಿಯುತ್ತಾನೆ. ಹೀಗೆ ಪಾರ್ಮಿನೈಡಿಸ್‌ ಹಾಗೂ ಹೆರಾಕ್ಲೈಟಸ್‌.-ಇಬ್ಬರ 
.  ಚಿಂತನೆಗಳನ್ನೂ ಎಂಸೆಡೋಕ್ಷೆಸ್‌ ಸಮನ್ವಯ ಮಾಡುತ್ತಾನೆ. 
ಣೆ ಅಯಾನಿಕ್‌ ತಾತ್ರಿಕರಿಗೂ, ಪಾರ್ಮಿನೈಡಿಸ್‌ಗೂ ಒಂದು ರೀತಿಯ ತಾತ್ವಿಕ 
KE ವಿರೋಧನಿದ್ದಂತೆ ಕಂಡುಬರುತ್ತದೆ. ಏಕೆಂದರೆ, ಅಯಾನಿಕ್‌ ತಾತ್ವಿಕ ಚಿಂತನೆ, 
ಯಾವುದೋ ಒಂದು ಮೂಲವಸ್ತು ಸಕಲ ಪ್ರಸಂಚವಾಗುತ್ತದೆ ಎಂದು ಪ್ರತಿಪಾದಿಸು 
ತಡಿ. ಉದಾಹರಣೆಗೆ ಫಾಲಿಸ್‌ನು, ನೀರು ಸಕಲ ವಿಶ್ವದ ಮೂಲನೆಂದೂ, ಅನಾಕ್ಸಿ 
1 ಮಾಡರ” ಅನಿರ್ದಿಷ್ಟ ತತ್ವವಾದ "ಅಸೈರಾನ್‌' ಮೂಲವೆಂದೂ, ಅನಾಕ್ಸಿನೂನಸ್‌ 


೨೦ ಮಾನವಿಕ ಕರ್ಣಾಟಿಕ 


ವಾಯು ಮೂಲನೆಂದೂ ಪ್ರತಿಪಾದಿಸುತ್ತಾರೆ. ಅಂದರೆ ಮೊಲಾಧಾರ ವಸ್ತು ಸರ್ವ 
ವಿಧವಾದ ಚಲನ ಮತ್ತು ಪರಿಣಾಮ ಶಕ್ತಿಗಳನ್ನು ತನ್ನಲ್ಲಿ ಯೇ ಅವಶ್ಯಕವಾಗಿ ಹೊಂದಿದೆ 
ಎಂದು ಅವರು ಭಾವಿಸಿದಂತಾಗುತ್ತೆದೆ. "ದರೆ 'ಅಂತಿಮಸತ್ಯ ಚಲನರಹಿತವಾದುದೆಂದೂ 
೧ಸರಿಣಾಮ, ನಿರ್ವಿಶೇಷವೆಂದೂ. ಪಾರ್ನಿನ್ಸೈಡಿಸ್‌ ಪ್ರತಿಪಾದಿಸುತ್ತಾ ನೆ. ಪರಸ್ಪರ 

ವಿರುದ್ಧ ನಾದ ಈ ಎರಡು ಚಿಂತನೆಗಳನ್ನು ಹೇಗೆ ಸಮನ್ವಯ ಮಾಡುವುದು | 

"ಸಮಸ್ವ ಯೆನನ್ನು ಎಂಸೆಡೋಕ್ಲೆಸ್‌ ಹೀಗೆ ಮಾಡುತ್ತಾ ನೆ: ನಾಲ್ಕು ನಿಧದ 
ಸೂಕ್ಷ್ಮ ಕಣಗಳಿಂದ ಮಾಡಲ್ಪ 4) ರುವ ಎಲ್ಲದರ ಬೇರುಗಳೆನಿಸಿದ pe; ಆಗ್ನಿ, ಅಪ್‌ 
ಮತ್ತು ಪೃಥ್ವಿ ಎಂಬ ನಾಲ್ಕು ಅಭ ಸ ತ್ತ ಒಂದೊಂದು ಭಿ ಸೂಕ್ಷ್ಮ 
ಈ ತ್ಯ ಪರಸ ಸ್ಪರ ಸಂಯೋಗವಾದಾಗ "ಭೌತಿಕ ವಸ್ತು” ಹೊರಬರುತ್ತದೆ ; ಪರಸ್ಪರ 
ಜಃ ಅದು ನಾಶ ಹೊಂದುತ್ತದೆ. ಈ | ಅರ್ಥದಲ್ಲಿ ವಸ್ತು ಗೆ. ಹುಟ್ಟು 
ನಾಶ, ಚಲನ, ಪರಿಣಾಮ ಉಂಟು. ಆದರೆ ಒಂದು ವಿಧದ ಸೂಕ್ಷ್ಮ ಕಣಗಳಿಂದ ಕೂಡಿ 
ರುವ ಒಂದು ಮಹಾಭೂತ ಎಂದೆಂದಿಗೂ ಇನ್ನೊಂದು ವಿಧದ ಮಹಾಭೂತವಾಗಲಾರದು 
ಎಂದು ಎಂಸೆಡೋಕ್ಸೆಸ್‌ ಸಾರುತ್ತಾನೆ. ಈ ಅರ್ಥದಲ್ಲಿ ಅಂತಿಮಸತ್ಯ ಚಲನರಹಿತ 
ವಾದುಸಿಂದೂ, ಅಸರಿಣಾಮ, ನಿರ್ನಿಶೇಷವೆಂದೂ ಎಂಪೆಡೋಕ್ಸೆಸ್‌ ವಾದಿಸುತ್ತಾನೆ. 
ಹೀಗೆ ಅಯಾನಿಕ್‌ ಮತ್ತು ಈಲಿಯಾಟಕ್‌ ಚಿಂತನೆಗಳನ್ನು ಅನನು ಸಮನ್ವಯ 
ಮಾಡುತ್ತಾನೆ. 

ಹೀಗೆ ಎಂನೆ ಸೆಡೋಕ್ಲ್ಸಸ್‌ನ ಪ್ರಕಾರ ವಾಯ್ಕು ಅಗಿ, ಅಪ್‌ ಪೃಥ್ವಿ ಎಂಬ ನಾಲ್ಕು 
ವಿಧದ ಮಹಾಭೂತಗಳುಂಟು, ಅವು ಎಲ್ಲವೂ ಸರಿಸಮ ಹಾಗೂ ಸ ತಂತ್ರ ತತ್ವಗಳು 
ಅವುಗಳಲ್ಲಿ ಯಾವುದೊಂದೂ ಯಾವುದರಿಂದಲೂ ಬಂದಿಲ್ಲ, ಯಾವುದಕ್ಕೂ ಮೋ. 
ವಿಶ್ವದ ಉಳಿದೆಲ್ಲ ವಸ್ತುಗಳೂ ಈ ನಾಲ್ಕು ಮಹಾಭೂತಗಳ ವಿವಿಧ ಅನುಪಾತಗಳಲ್ಲಿನ 
ಮಿಶ್ರಣವಾಗಿವೆ. ಈ ನಾಲ್ಕು ಭೂತಗಳು ಪರಸ್ಪರ ಸಂಯೋಗವಾಗುವುದಕ್ಕೆ *ಉತ್ಸತ್ತಿ' 
ಯೆಂದೂ, ಪರಸ್ಪರ ನಿಯೋಗವಾಗುವುದಕ್ಕೆ "ನಾಶ?ವೆಂದೂ ಹೇಳಬಹುದು. ನಿಶ್ಚದ 
ವಸ್ತುಗಳ ಗುಣಧರ್ಮಗಳು ಬೇರೆಬೇರೆಯಾಗಿರುವುದಕ್ಕೆ ವಿವಿಧ ಅನುಪಾತಗಳಲ್ಲಿನ 
ಸಂಯೋಗವೇ ಕಾರಣನೆಂದು ಎಂಸೆಡೋಕ್ಷ ಸ” ಪ್ರತಿಪಾದಿಸುತ್ತಾ ನೆ. 

ಈಗ ಒಂದು ಪ್ರಶ್ನೆ ತಲೆ ಎತ್ತುತ್ತದೆ. ಚತುರ್ಭೂತಗಳು ಚಲನರಹಿತವಾದನ್ನೆ 
ಬದಲಾವಣೆರಹಿತವಾದವೆ. ಅವು ಪರಸ್ಪರ ಒಂದರೊಡನೊಂದು ವಿವಿಧ ಅನುಪಾತಗಳಲ್ಲಿ 
ಮಿಶ್ರ (ಸಂಯೋಗ) ವಾದಾಗ ವಿಶ್ವದ ಸಕಲ ವಸ್ತುಗಳೂ ಅಸ್ತಿತ್ವಕ್ಕೆ ಬರುತ್ತವೆಂದೂ 


ಪರಸ್ಪರ ನಿಯೋಗವಾದಾಗ ಸರ ನಾಶ ಹೊಂದುತ್ತ ವೆಂದೂ "ಎಂಸೆಡೋಕ್ಸಸ್‌ ಪ್ರ ಪ್ರತಿ 


ಮಸತ ನೆ. ತಮ ಲ್ಲೆ ಚಲನರಹಿತವಾದ ಈ ಭೂತಗಳು ಹೆಗೆ ಸರಸ್ಪರ ಸಂಯೋಗ 
ನಿಯೋಗಗಳನ್ನು ಹೊಂದುತ್ತವೆ ? ಈ ಪ್ರಶ್ನೆಗೆ ಉತ್ತರವಾಗಿ ಎಂಪೆಡೋಕ್ಸ ನ ಸ್‌ ಪ್ರೇಮ 
(Love) ಮತ್ತು, ಃ ದ್ವೇಷ (Hate) ಎಂಬ ಎರಡು ಆಕರ್ಷಣ, ನಿಕರ್ಷಣ ಶಕಿ ಗಳನ್ನು 
ಪ್ರತಿಪಾದಿಸುತ್ತಾ ಕೆ. ಈ ಶಕ್ತಿಗಳು ಜೊತೆಜೊತೆಯಲ್ಲಿಯೇ ಚತುರ್ಭೂತಗಳ ಮೇಲೆ 


| 


( 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ---ಒಂದು ಸ್ಥೂಲ ನಿನೇಚನೆ ೨೧ 


ವರ್ತಿಸುತ್ತವೆ. *ಪ್ರೇಮ' ಶಕ್ತಿ ಸ್ರಒಲವಾದಾಗ ಚತುರ್ಭೂತಗಳು ಪರಸ್ಪರ ಸಂಯೋಗ 


ಹೊಂದಿ ವಿಸ್ವದ ಸಕಲ ವಸ್ತುಗಳೂ ಉತ್ಪತ್ತಿಯಾಗುತ್ತವೆ. ದ್ವ (ಸ' ಪ 5 ನ್ರಬಲವಾದಾಗ 
ಅವು ಸರಸ್ಸ ಗ್‌ ನಿಯೋಗ ಹೊಂದಿ ವಸ್ತುಗಳು ನಾಶವಾಗುತ್ತ ವೆ. 

ಹೀಗೆ ಚತುರ್ಭೂತಗಳ ಮೇಲೆ. ಎರಡು ಶಕ್ತಿಗಳು ವರ್ತಿಸುತ್ತ ವೆಂದು ಅವಳ್ಯವಾಗಿ 
ತಿಳಿಯಬೇಕೆಂದು ಎಂಸೆಡೋಕ್ಲೆಸ್‌ ವಾದಿಸುತ್ತಾನೆ. ಮೂಲಾಧಾರ ತತ್ವ (ಉದಾ : 
ನೀರು) ತಾನೇ ವಿಶ್ವವಾಗುವ ಶಕ್ತಿಯನ್ನು ತನ್ನಲ್ಲಿ ಅವ್ಯಕ್ತರೂಪದಲ್ಲಿ ಹೊಂದಿದೆ 


ಎಂದು ಸರಸಿ ಅಯಾನಿಕ್‌ ಚಿಂತನೆಯನ ಸ್ತಿ ಎಂಸೆಡೋಕ್ಗ್ಸಸ "ತು ನೆದಿಲ್ಲ. 


ಏಕೆಂದರೆ, ಮೂಲಾಧಾರೆ ತತ್ವ, ಅನನ ಪ ಕಾರ ಭೌತಿಕವಾದುದರಿಂದ, ಅದು 
ನಿರ್ಜೀವ ವಸ್ತು ; ಅದು ತನ್ನಷ್ಟ ಕೈ ತಾನೇ ಎ3 ವಾಗಲಾರದು. ಆದುದರಿಂದ “ಪ್ರೇಮ” 


' ಮತ್ತು ದ್ವೆ ಷು ಎಂಬ ಸ್ಯ ಶಕ್ತಿಗಳು ೩ ದ ಮೂಲಾಧಾರ ತತ್ವಗಳಾದ ಚತು 
ರ್ಭೂತಗಳ: ಮೇಲೆ ವರ್ತಿಸುವುದರ ಮೂಲಕ ಸೆ ವಸ್ತುಗಳ ಉಷ ತ್ರಿ ನಾಶಗಳಿಗೆ 
| ಕಾರಣವಾಗುತ್ತೆ, ವೆಂದು ಅನಶ್ಯವಾಗಿ ಒಸ್ಸಬೇಕೆಂದು ಎಂಪೆಸೋಕ್ಸಸ ಸ್‌ ಪ್ರ ರ್ರತಿಪಾದಿಸು 


ತ್ತಾ ಕೆ. ಮಾನವರಲ್ಲಿ ಫೆಂಡುಬರುವ ಪರನ ರೆ ಆಕರ್ಷಣ ವಿಕರ್ಷಣಗ ಗಳಿಗೆ ಈ ಪ್ರೇಮ” 
ಮತ್ತು "ದ್ವೇಷುಗಳೇ ಮೂಲವೆಂದು ಬೇಕ ಹೇಳಬೇಕಾಗಿಲ್ಲ. 

ಎಂಪೆದೋಕ್ಲೆ ಸ್‌ ಪ್ರಕಾರ, ವಿಗ್ವದ ಸೃಷ್ಟಿಲಯೆಗಳು ಒಂದು ನಿರಂತರ ಕ್ರಿಯೆ. 
ಅದೊಂದು ತಿರುಗುತ್ತಿರುವ ಚಕ್ರ. ಅದಕ್ಕೆ ಅಡ್ಡಿಯಾಗಲೀ ಅಂತ್ಯವಾಗಲೀ ಇಲ್ಲ. 


ಸರಮಾಣುವಾದಿಗಳು 
 ಎಂಸೆಡೋಕ್ಲೆಸ್‌ನಂತೆ ಸರಮಾಣುವಾದಿಗಳು ತಮಗಿಂತ ಮೊದಲು ಇದ್ದ ಗ್ರೀಕ್‌ 
ಚಿಂತನೆಯಲ್ಲಿನ ಸ್ಪ ಸ್ವವಿರೋಧವನ್ನು ನಿವಾರಿಸಿ ಸಮನ್ವಯವನ್ನು ಉಂಟುಮಾಡಲು 
ಪ್ರಯತ್ನಿಸಿದ್ದಾರೆ. ಲೂಸಿಸ್ಸಸ್‌ ಮತ್ತು ತಿಮಾಕ್ರೈಟಸ್‌ ಎಂಬ ಜ್ಞಾನಿದ್ವಯರೇ 
ಆ ಪರಮಾಣುವಾದಿಗಳು. ped ಗ್ರೀಕ್‌ ಚಿಂತನೆಯಲ್ಲಿ ಮೊಟ್ಟಮೊದಲಿಗೆ ಸರ 
ಮಾಣುವಾದ (0771517) ವನ್ನು ಪ್ರತಿಪಾದಿಸಿದರು. ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲಿ 
ಸಾಮಾನ್ಯವಾಗಿ ಇವರಿಬ್ಬರೂ ಒಟ್ಟೊ ಟ್ಟ ಗೇ ಹೆಸರಿಸಲ್ಪಡುತ್ತಾರೆ. 

ಲೂಸಿಸಸ್‌ ಘೋ ಕಾಲ ಇದ್ರ. ತೆ ಕಂಡು ಬರುವುದಿಲ್ಲ... ಅವನ ಬಗ್ಗೆ ನಮಗೆ 


ಈಗ ಉಸಲಬ್ಧ ವಾಗಿರುವುದು ಅಲ್ಪ ನೇ. ಡೆಮಾಕ್ಟೈಟಿಸ್‌ನ ಕಾಲ ಕ್ರಿ. ಪೂ. ಚತ 


370. ಅವನು ಅಪ್ರತಿನು ಜ್ಞಾ ಸಾಗಿದ್ದ, ಪರಿಸಕ್ಟ ಅನುಭವಿಯಾಗಿದ್ದ. 
ಎಂಸೆಡೋಕ್ಲೆ ನ "ಕೆಣ' ಕಲ್ಪನೆಯ ಆ ಸರಮಾವಧಿಯೇ “ಸರಮಾಣು 
ವಾದ್ಯ ಅಣು ಎಂದರೆ ಅತ್ಯಂತ ಸೂಕ್ಷ ಒ ಸದಾರ್ಥ. ಅದು ಇಂದ್ರಿ ಯೆ ಗೋಚರನಲ್ಲ. 
ಅದು ಅವಿಭಾಜ್ಯ. ದು ವಸ್ತುವನ್ನು ವಿಭಜಿಸುತ್ತಾ ಹೋದ ಹಾಗೆ ಕೊನೆಯಲ್ಲಿ 
ವಿಭಜಿಸಲಾಗದ ಒಂದು ಪೂರ್ಣ "ಅಂಶ 'ಉಳಿಯುತ್ತ ದೆ. ಅದೇ ಪರಮಾಣು ಅಥವಾ 


ಲ್ಯಟನು್‌. 


೨೨ ಮಾನವಿಕ ಕರ್ಣಾಟಕೆ 


ಅಣುಗಳು ಅಪರಿಮಿತ ಮತ್ತು ನಿತ್ಯ. ಎಲ್ಲ ಅಣುಗಳು ಒಂದೇ ತೆರನಾಗಿರುತೆ ವೆ. 
ಆದರೆ ಗಾತ್ರ ಹಾಗೂ ರೂಪಗಳಲ್ಲಿ ` ಅವುಗಳಲ್ಲಿ ಪರಸ್ಪರ ಗ. ಇದೆ. ಅವುಗಳಿಗೆ ಚಲನ: 
ಶಕ್ತಿ 5-35 ಇ ಭಾನಿಕವಾದುದು ತ 'ಜವಾದುದ್ದು ಅವ್ರೆ ಅವಿನಾಶಿ. ಅವ್ರೆಗಳ ನೈಜವಾದ" 
ಚಲನಶಕ್ತಿ ಯಿಂದ ಅವ್ರೆ ಸರಸ್ಸ ರ ಸಂಧಿಸುತ್ತ ವಿ ಹ ನಿಯೋಗ ಹೊಂದುತ್ತ ವಹ 
ಅವ್ರೆ ದ ರ SSR ನಾವೆ ಅನುಭನಿಸುನ ವಸ್ತುಗಳು "ಉತ್ಪತ್ತಿ 'ಯಾಗು: 
ತ್ತವೆ ; ಪರಸ್ಪರ ವಿಯೋಗವಾದಾಗ ಅವು "ನಾಶ? ಹೊಂದುತ್ತ ವೆ. ಹಗೆ ವಸ್ತು ವಿಗೆ" 
ಆದಿ ಚ ; ಆದರೆ ಅಣುಗಳು ಅವಿನಾಶಿ. +1 
ಹೀಗ ಅಣುಗಳು ಸಂಯೋಗ ನಿಯೋಗರಹಿತ ಸ್ಥಿತಿಯಲ್ಲಿ ಎಂದೆಂದಿಗೂ ತಾವಿಉವ | 
ಸ್ಥಿತಿಯ' ಸೀ ಇರುತ್ತೆ ವೆ. ಅವು ಸರಿಣಾಮರಹಿತವಾದವು ಈ ಅರ್ಥದಲ್ಲಿ ಪಾರ್ಮಿ 
ನೈಡಿಸ್‌ "ಹೇಳುವಂತೆ ಸತ್ಯ ನಿರ್ವಿಕಾರ, ನಿರವಯವ, ಫಿರ್ಹೇತುಕ ಹಾಗೂ ನಿತ್ಯ. ಆದಕಿ' | 
ಸುಯೋಗ-ನಿಯೋಗ ಸ್ಥಿತಿಯಲ್ಲಿ ಅವ್ರೆಗಳಲ್ಲಿ ವಿಕಾರ, ಚಲನೆ, ಆಗುವಿಕೆ ಇವೆ. ಈ 
ಅರ್ಥದಲ್ಲಿ ಅಸತ್ಯ ಹೆರಾಕ್ಲೆ, ಟಸ್‌ ಹೇಳುವಂತೆ, ಅನಿತ್ಯ, ನಿರಂತರ Re 
ವ 
ಪ್ರೇಮ? ಮತ್ತು ದ್ವ (ಷ'ಗಳೇ ಚತುರ್ಭೂತಗಳ ಕಣಗಳ ಸಂಯೋಗ-" 
ಸ ಕಾರಣ ಎಂಬ ನಿಂಪೆಡೋಕ್ಸ ಸ್‌ನ ಪ್ರತಿಪಾದನೆಯನ್ನು, ಅತಾರ್ಕಿಕ ' 
ಹಾಗೂ ಪೌರಾಣಿಕ ಎಂದು ಪರಮಾಣುವಾದಿಗಳು ತಳ್ಳಿ ಹಾಕಿ, ಚಲನೆ, ಗತಿ ಪರ" 
ಮಾಣುಗಳ ಸ್ವರೂಪವೆಂದು ಪ್ರತಿಪಾದಿಸುತ್ತಾರೆ. ಈ ದೃಷ್ಟಿಯಲ್ಲಿ ಲೂಸಿಪ್ಪಸ್‌ ಮತ್ತು ' 
ಡ್ರೈಮಾಕ್ಟೈಟಸ್‌ರ ಚಿಂತನೆ, ಎಂಸೆಡೋಕ್ಸಸ್‌ನ ಚಿಂತನೆಗಿಂತ ಉತ್ಕೃ ಷ್ಟ ವಾಡುದಾಗಿದೆ.. 


ಅನಾಕ್ಸಗೊರಾಸ್‌ (ಸುಮಾರು ಕಿ. ಪೂ. 500) 
ಅನಾಕ್ಸಗೊರಾಸ್‌ ಪ್ರಾಚೀನ ಗ್ರೀಕ್‌ ಚಿಂತನೆಯ ಮೊದಲನೆಯ ಘಟ್ಟ ಷ್ಟ 
ಕೊನೆಯ ಚಿಂತಕ. ಎ ಇ ಸ್‌ ಮತ್ತು ಪರಮಾಣುವಾದಿಗಳ ತಾತ್ರಿ ಫೆ ಚಿಂತೆ 
ನೆಯ ತಳಹದಿಯೇ ಅನಾಕ್ಸಗೊರಾಸ್‌ನ ಚಿಂತತೆಯ ತಳಹದಿಯಾಗಿದೆ. ನನು ಪ್ರಕಾರ 
ಭೌತಿಕ ಕಣ (Matter) ಆದಿ ಅಂತ್ಯ ಇಲ್ಲದ್ದು, ಆದುದರಿಂದ ಅವಿನಾಶಿ. ಭೌತಿಕ ' 
ಕಣವನ್ನು ಅನಂತವಾಗಿ ವಿಭಜಿಸುತ್ತಾ ಹೋಗಬಹುದು ; ವೈಶೇಷಿಕರು (ಪರಮಾ | 
ವಾದಿಗಳು) ಹೇಳುವಂತೆ ಅದರ ವಿಭಜನೆಗೆ ಮಿತಿಯೆಂಬುದಿಲ್ಲ. ಪರಮಾಣುಗಳೆಲ್ಲ ಒಂದೇ ' 
ತೆರನಾದ ಭೌತಿಕ ಕಣದಿಂದ (Matter) ಮಾಡಲ್ಪಟ್ಟಿ 3 ಎಂಬ ಅನಾಕ್ಸ ಗೊರಾಸ್‌ 
ತಿರಸ್ಕರಿಸುತ್ತಾನೆ. ನ, 
ಹಾಗೆಯೇ ವಿಶ್ವದಲ್ಲಿ ವಾಯು ಅಗಿ, ಅಪ್‌ ಮತ್ತು ಪ್ಪ ಪೃಥ್ವಿ ಎಂಬ ನಾಲ್ಕು x 
ಬಗೆಯ ಬಾತ್‌ (Matter) ಗಳು ಮಸತ, ಇವೆ ಎಂಬ ಎಂಸೆಡೋಕ್ಷ ಸ್‌ನ 
ಪ್ರತಿಪಾದನೆಯನ್ನು ಅನಾಕ್ಸಗೊರಾಸ್‌ ಒಪ್ಪುವುದಿಲ್ಲ. ಅವನ ಪ್ರಕಾರ ಪ್ರಪಂಚದಲ್ಲಿ 
ಎಷ್ಟು ಬಗೆಯ ನಸ ಸ್ತು ನಿಶೇಷಗಳಿವೆಯೋ ಅಷ್ಟು ಬಗೆಯೆ Matter ಗಳು ಇನೆ. 


A 


Se 0% 


ಪ್ರಾಚೀನ ಪಾಶ್ಚಾತ್ಯ ತಾತ್ತಿಕ ಚಿಂತನೆ-ಒಂದು ಸೂ ಲ ವಿವೇಚನೆ ಪತಿ 


ಇವೆಲ್ಲವೂ ಸರಿಸಮ, ಅಂತಿಮ ಹಾಗೂ ಸ್ವತಂತ್ರವಾದವ್ರೆಗಳು, ಒಂದು ಇನ್ನೊಂದಾ 
ಗುವುದಿಲ್ಲ ಒಂದರಿಂದ ಇನ್ನೊಂದು ಉತ್ಪತ್ತಿ. .ಯಾಗುನೆದಿಲ್ಲ ಉದಾ : ಕೂದಲು, 
ಬೆಳ್ಳಿ, ಚಿನ್ನ, ಮೂಳೆ ಇತ್ಯಾದಿ. ಚಿನ್ನ ಕ ನಭ ಮೂಳೆ ಚಿನ್ನವಾಗಿ 
'ಯಾಲೀ A ಹೊಂದಲಾರದ್ದ ರಿಂದ್ಕ ನಿಸ್ತದಲ್ಲಿ ಎಷ್ಟೆಷ್ಟು ವಸ್ತು ವಿಶೇಷ 
ಗಳಿವೆಯೋ ಅಷ್ಟಷ್ಟು Matter ಇವೆ ಎಂದು pe ಒಸ್ಸ ಬೇಕೆಂದು 
` ಅನಾಕ್ಷ ಸಹ ವನ ನೆ. 

ಹೀಗೆ Matter ಕೇವಲ ನಾಲ್ಡು ಬಗೆಯದು ಅಲ್ಲ ; ಅನಂತ ಬಗೆಯದು. 
Matter ನ್ಸು ಅವನು "ಸ್ಪರ್ಮಟ' ಅಥವಾ "ಬೀಜ? ಎಂದು ಪಾರಿಭಾಷಿಕವಾಗಿ 


}) ಕರೆಯುತ್ತಾನೆ. ಅವ್ರು ಪಾರ್ಮಿಸ್ಸೈ ಸ್‌ನ ೯801೧ ನಂತೆ ಯಾನ ಬದಲಾವಣೆ 
| ಯನ್ನೂ ನಿಕಾರವನ್ನೂ ಹೊಂದುವುದಿಲ್ಲ. ಅವು ಚಲನ ರಹಿತವಾದವು ; ಸದಾ ಒಂದೇ 
ರೀತಿಯಲ್ಲಿ ಇರುವಂಥ. 


ಅನಂತ ಬೀಜಗಳು ಪರೆ ಸ್ಪರ ಸಂಯೋಗವಾದಾಗ ವಸ್ತು . "ಉತ್ಪತ್ತಿ' ಯಾಗುತ್ತ ಡೆ. 


ಅವ್ರು ಪರೆಸ್ಟರೆ ರಗದ. ವಸ್ತು "ನಾಶ? ಹೊಂದುತ್ತದೆ ಸ್‌ ಹೇಳಬಹುದು. 
ಹೀಗೆ ವಸ್ತುವಿಗೆ ಉತ್ಪತ್ತಿ, ಹುಟ್ಟು ಉಂಟು ; ಹಾಗೆಯೇ ಕೊನೆಯೂ, ನಾಶವೂ 
ಉಂಟು. ಆದರೆ ವಸ್ತು ಯಾವ್ರೆದರ ಸಂಯೋಗವೊ, ಅನ್ರೆಗಳಿಗೆ (ಅಂದರೆ ಬೀಜಗಳಿಗೆ) 
'ಉತ್ಪ ತ್ರಿ ಯಾಗಲೀ ನಾಶವಾಗಲೀ ಇಲ್ಲ. ಹೀಗೆ ಅನಾಕ್ಸೆಗೊರಾಸ್‌ ತನ್ನ ಹಂದೆ ಇದ್ದ 


ಪರಸ್ಪರ ವಿರುದ್ಧ ವೆನಿಸಿದ ಚಿಂತನೆಗಳನ್ನು ಸಮನ್ವಯ ಮಾಡಿದ್ದಾನೆ. 
ಅನಾಕ್ತ: ಗೊರಾಸ್‌ನ ವೈಶಿಷ್ಟ ತೇನೊಂದಕೆ ಬೀಜ ಜನಾ ಸ್ಪರ್ಮಟಿ ಸಜಾತೀಯ 


[ 4 


ps) (not homogeneous) ಎಂದು ಹೇಳುವುದು. ಪ್ರತಿಯೊಂದು ಬೀಜ 
' ವಿಸ್ವದ ಉಳಿದೆಲ್ಲ ಬೀಜಗಳ ಸ್ವಲ್ಪ ಭಾಗವನ್ನಾದರೊ ತನ್ನಲ್ಲಿ ಒಳಗೊಂಡಿರುತ್ತದೆ. 


ಸ್ವ 


| ಆಸನ ಪ ಪ್ರಕಾರೆ ಪರಿಶುದ್ಧ ವಾದ ಬೀಜನೆಂಬುದಿಲ್ಲ. EE ಬಂಗಾರದ *ಸ್ಪರ್ಮಟ? 


ಬರೀ ಬಂಗಾರನಷ್ಟೇ ಅಲ್ಲ; ಅದರಲ್ಲಿ ನಿಸ್ತದ ಉಳಿದೆಲ್ಲ ಬೀಜಗಳ ಕಿಂಚಿತ್‌ ಇತು 
ಆಗಲೇ ಸೇರಿಕೊಂಡಿವೆ. «ಸ ಸ್ರರ್ಮಟವನ್ನು ಕಡ? ನಿಭೆಜಿಸಬಹುದು; ಅದಕ್ಕೆ ಮಿತಿ 
ಯಿಲ್ಲ. ಹಾಗೆ ad, ಪ್ರತಿಯೊಂದು ಸ್ಪರ್ಮಟ ಉಳಿದೆಲ್ಲ ಸ್ಪರ್ಮಟಗಳ ಕಿಂಚಿತ್‌ 


೨ ಅಂಶವನ್ಮಾದರೂ ಗ ಬಿತ್ತರ: ಆದರೆ ಅದರೆಲ್ಲ ed ಸ್ಪರ್ಮಟಗಳ 
` ಕಿಂಚಿತ್‌ ಅಂಶ ಒಂದೇ ಸ್ರಮಾಣದಲ್ಲಿರುವೆದಿಲ್ಲ ಎಂದು ಅನಾಕ್ಸಗೊರಾಸ್‌ ಪ್ರತಿಪಾದಿ 


ಹಿತ್ತಾಳೆ '` 

ಎಂಸೆಡೋಕ್ಲ್ಸಸ್‌ನ ಚಿಂತನೆಯಲ್ಲಿ ಒಂದು ದೋಷವಿದೆ. : ಅವನ ಪ್ರಕಾರೆ, 
ವಾಯು, ಅಗ್ರಿ, ಅಪ್‌ ಮತ್ತು ಸೃಥ್ವಿ ಎಂಬ ನಾಲ್ಕು ಬಗೆಯ ನುಹಾ ಭೊತೆಗಳಿನೆ. 
ನಾಲ್ಕೂ ಸ್ವತಂತ್ರ. ಅವು ಸರೆಸ್ಪ er ಹೊಂದಿದಾಗ ವಸ್ತು ಉತ್ಕ್ತತ್ತಿಯೂಗು 
ತ್ತದೆ, ಅದು ಹೊಸ ಬಲಗ ಹೊಂದಿರಬಹುದು. ಇದನ್ನು ಂಸೆದೋಕ್ಲೆ ಸ ಸ್‌ 


ಔಮುರ್ನಕಪಾಗಿ ವಿವರಿಸಿಲ್ಲ ಎಂದು ಅನಾಕ್ಸ ಗೊರಾಸ" ಅಭಿಪ್ರಾ pi ಸಡುತ್ತಾನೆ. 


೨೪ : ಮಾನೆನಿಕ ಕರ್ಣಾಟಿಕೆ 


ಏಕೆಂದರೆ ಹೊರಬಂದ ವಸ್ತುವಿನ ಹೊಸಗುಣ ನಾಲ್ಕು ಭೂತಗಳೆ ಗುಣಗಳಿಂದ ಭಿನ್ನ"! 
ವಾಗಿರಬಹುದು. ಅಂದರೆ `ಚತುರ್ಭೂತಗಳೆಲ್ಲ ಆಗಲೇ ಇಲ್ಲದಿದ್ದ ಗುಣ ವಸ್ತು ವಿನಲ್ಲಿ | 
ಕಾಣಿಸಿಕೊಳ್ಳು ತ್ತದೆ ಎಂದು ಹೇಳಿದಂತಾಗುತ್ತ ದೆ. ಇದು ಚತುರ್ಭೂಶಗಳು ಅಂತಿಮ್ಮ ' 
ಸರಿಸಮ ಹಾಗೂ ಸ್ವತಂತ್ರ ಎಂಬ ಎಂಸೆಡೋಕ್ಸ ಸ್‌ನ ಸಿದ್ಧಾಂತಕ್ಕೇ ವಿರುದ್ಧ ವಾಗು 
ತ್ತದೆ. ಎಂಸೆದೋಕ್ಲಸ್‌ನ ಸಿದ್ಧಾಂತದ ಈ ದೋಷವನ್ನು ತನ್ನ "ಸ್ಪರ್ಮಟ ಸಿದ್ಧಾ ಂತ 1 
ಬಹಳ ಚೆನ್ನಾಗಿ ನಿವಾರಿಸುವುದಾಗಿ ಅನಾಕ್ಸೆಗೊರಾಸ್‌ ಗ್‌ ನೆ. ಬಡ 
ಸ್ಪರ್ಮಟ ವಿಶ್ವದ ಉಳಿದೆಲ್ಲ ಸ್ಪರ್ಮಟಗಳ ಕಿಂಚಿತ್‌ ಅಂಶವನ್ನು ಆಗೇ ತನ್ನಲ್ಲಿ 
ಹೊಂದಿರುವುದರಿಂದ ಹೊರಬರುವ ವಸ್ತುವಿನಲ್ಲಿ ಹೊಸಗುಣನೆಂಬುದು, ನಿಜಾಂಶದಲ್ಲಿ 
ಹೊಸಗುಣವಲ್ಲ. | 

ಅನಾಕ್ಸಗೊರಾಸ್‌ನ ಪ್ರಕಾರ, ವಿಶ್ವ ಸ್ವಷ್ಟಿಗೆ ಮುಂಚೆ ಅನಂತ ಬಗೆಯೆ 
ಸ್ಪರ್ಮಟ ಅಥವಾ ಬೀಜಗಳ ಭಗತ ಷ್ಣ ಗಿತ್ತು. ಈ ರಾಶಿಯಿಂದ ಬೀಜ 
ಸ ಪರಸ್ಪ ರ ಬೇರ್ಪಟ್ಟಾಗ, ವಿಶ್ವ ಅಸ್ತಿತ್ವ ಕೈ ಬರತೊಡೆಗಿತು. ಈ ಕೆ ಕ್ರಿಯೆಯಲ್ಲಿ ; 
ಒಂದೇ ತೆರನಾದ ಬೀಜಗಳು ಒಂದೆಡೆ ಸೇರಿದಾಗ ಒಂದು ವಸ್ತುವಾಗುತ್ತದೆ. ಉದಾ 
ಹರಣೆಗೆ ರಾಶಿಯಲ್ಲಿ ಎಳ್ಲೆಳ್ಲೊ ಇರುವ ಬಂಗಾರದ ಸ್ಪ ಪ್ರಮ್ಮಟಿಗಳು ಕ್ರ ಮೇಣ ಇದೇ ' 
ರಾಶಿಯಿಂದ ಬೇರ್ಪಟ್ಟ ಗ, ಬಂಗಾರ ವಸ್ತು ಹೊಕಬಕುತ್ತದು. ಆದರೆ ಅದು ಸರಿಶುದ್ಧ | | 
ಬಂಗಾರ ವಸ್ತುವಲ್ಲ. ಪರಿಶುದ್ಧವಾದ ಸ್ಪರ್ಮಟ ಎಂಬುದೇ ಇಲ್ಲ. ಬಂಗಾರೆ ವಸ್ತು 
ವಿಶ್ವದ ಉಳಿದೆಲ್ಲ ವಸ್ತುಗಳ ಕಿಂಚಿತ್‌ ಅಂಶವನ್ನು ಹೊಂದಿರುತ್ತದೆ. | 

ಈಗ ಅನಂತಬಗೆಯ ಸ್ಪರ್ಮಟ ಅಥವಾ ಬೀಜಗಳ ರಾಶಿ ಏಕೆ ಪ್ರತ್ಯೇಕಗೊಳ್ಳು 1 
ತ್ತದೆ ಮತ್ತು ಹೇಗೆ ಎಂಬ ಪ್ರಶ್ನೆ ಉದ್ಭವಿಸುವುದು. ಚೆತುರ್ಭೂತಗಳ ಸಂಯೋಗ... 
ವಿಯೋಗಗಳಿಗೆ "ಪ್ರೇಮ? ಮತ್ತು "ದ್ವೇಷ'ಗಳೆಂಬ ಶಕ್ತಿಗಳೇ ಕಾರಣ ಎಂಬ ಎಂಸೆಡೋ 
ಕ್ಲಸ್‌ನ ಪ್ರತಿಪಾದನೆಯನ್ನು ಅನಾಕ್ಸಗೊರಾಸ್‌ ಎಳ್ಳಷ್ಟೂ ಒಪ್ಪುವುದಿಲ್ಲ. ಅವನ 
ಪ್ರಕಾರ, ಅಂಥ ಕಲ ನೆ ಬುದ್ಧಿ (Reason)? ಅನುಸಾರವಾದುದಲ್ಲ ; ಅದು ಕೇವಲ 
ಕಾಲ್ಪನಿಕ. ವಿಶ್ವ ಲ್ಲಿ ಯ ಚಲನೆ, ಸಂಯೋಗ, ನಿಯೋಗಗಳು ಯಾವುದೋ ಕುರುಡು 
ಶಕ್ತಿಗಳಿಂದ ಆಗುತ ವೆ: ಎಂದು ಹೇಳುವುದು ಅಸಮಂಜಸ. ವಿಶ ವನ್ನು ಗಮನವಿಟ್ಟು 
ನೀಕ್ಷಿಸಿದಾಗ ಅಲ್ಲಿ ಒಂದು ಕ್ರನು, ಉದ್ದೆ ೇಶ ಇರುವುದು ಕಂಡುಬರುತ್ತ, ಡೆ. ವಿಶ್ವ ದ ಪ್ರತಿ 
ಯೊಂದು ವಸ್ತುವಿಗೂ ತನ್ನದೇ ಆದ ಗುರಿಯಿದೆ. ಅದನ್ನು ಮುಟ್ಟೇ ಲು ಅದು ಪ ವ್ಯ ಪ್ರಯತ್ನ 
ಪೂರ್ವಕವಾಗಿ. ಶ್ರಮಿಸುತ್ತ "ಕ. ಅದುದರಿಂದ ಈ ವಿಶ್ವ ದಲ್ಲಿನ ಎತ ಹಾಗೂ ಸ್ಪರ್ಮಟ 
ಗಳ ಸಂಯೋಗ ನಿಯೋಗಗಳಿಗೆ ಚೇತನ ತತ ನೇ ಕಾರಣವಾಗಿರಬೇಕು. ಅದನ್ನು 
ಅನಾಕೃಗೊರಾಸ್‌ “ನೌಸ್‌' (ಚೇತನ ತತ್ಕ 3) ಫಸ ಕರೆಯುತಾ ನೆ. ಹೀಗೆ ಅನಾಕ್ಷ 
ಕಾ ಸ್‌ನ ಚಿಂತನೆಯಲ್ಲಿ ಚೇತನ ತತ್ವವಾದ “ನೌಸ್‌' ಸ್ಪರ್ಮಟಗಳ ಪ್ರಥಮ 
ಚಲನೆಯ ಹಾಗೂ ವಿಶ್ವದ ಸೃಷ್ಟಿಯ ಉದ್ದೆ (ದ ಮೂನ 

"ಫೌಸ್‌ ಅತ್ಯಂತ ಪ ನಂಶದ್ದ ವಾಡುನು. ಅದನ್ನು ಅನಾಕ್ಸಗೊರಾಸ್‌ ಪರಿಶುದ್ಧ 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ---ಒಂದು ಸ್ಥೂಲ ನಿನೇಚನೆ ೨೫ 


ಸ್ಪರ್ಮಟ ಎಂದು ಕರೆಯುತ್ತಾನೆ. ವಿಶ್ವದಲ್ಲಿ ಪರಿಶುದ್ಧವಾದವಾವ್ರದೂ ಇಲ್ಲ ಎಂಬ 
ಅವನ ಪ್ರತಿಪಾದನೆಗೆ ಅಪವಾದವೇನೋ ಎಂಬಂತಿದೆ ಈ ನೌಸ್‌ ಸಂಕೀರ್ಣವಾದ 
Matterಗೆ ಹೋಲಿಸಿದಾಗ, ಅದು ಅತ್ಯಂತ ಸರಳ, ಅದು ಎಲ್ಲ ಚಲನೆಯ ಆಧಾರ. 
ಆದರೆ ತಾನು ಮಾತ್ರ ಸಂಪೂರ್ಣವಾಗಿ ಚಲನರಹಿತವಾದದ್ದು. ಅದು ಸ್ವತಂತ್ರ ತತ್ವ. 
ಅದರ ಅಸ್ತಿತ್ವ ಮತ್ಯಾವುದರ ಮೇಲೆಯೂ ಅನಲಂಬಿತವಾಗಿಲ್ಲ. ಅದು ಪೂರ್ಣವಾಗಿ 
ತಾನೇ, ಸ; ತನ್ನಿಂದಲೇ, ತನ್ನಲ್ಲಿಯೇ, ತನಗಾಗಿಯೇ ಇದೆ. ಅದರಲ್ಲಿ ಮಿತಿಗೊಳಿಸುವ 
Matter’ ನ ಅಂಶ ಲವಲೇಶವೂ ಇಲ್ಲ. ಆದುದರಿಂದಲೇ ಅದು ಸರ್ವಶಕ್ತವಾಗಿದೆ. 

ಅದರ ಪಾತ್ರ ಸ್ಪರ್ಮಟಗಳಲ್ಲಿ ಪ್ರಥಮ ಚಲನೆಯನ್ನಷ್ಟೇ ಉಂಟು ಮಾಡು 
ವೆದಾಗಿದೆ. ಅದು ವಿಶ ದಲ್ಲಿ ಒಂದು ಕ್ರಮನನ್ನು ನಿಯಮವನ್ನು ಉದ್ದೇಶನನ್ನು 
ನೀಡುವ ತತ್ವವೇ ಹೊರತು, ವಿಸ್ವವನ್ನು ಸೃಜಿಸುವ ತತ್ವವಲ್ಲ. ಅದು ೩ನ್ನು 
ಸಜಿಸುವುದಿದ್ಲ; ಇರಾ ಜೊತೆಜೊತೆಯಲ್ಲಿಯೆ ಅನಾದಿಕಾಲದಿಂದ ಇದ್ದು 
“Matter’ನ್ನು ವ್ಯವಸ್ಥೆ ಗೊಳಿಸುತ್ತ ದೆ. ಸೀಸೆ ಚೇತನ ತತ್ವ ವಾದ ಫೆಸ್‌'ನ್ನು 
ತಾತ್ವಿಕ ಚಿಂತನೆಗೆ ನೀಡಿದ್ದೆ : ಅನಾಕ್ಷ ಗೊರಾಸನ ಯೂ 

ಅನಾಕ್ಸಗೊರಾಸನ ತಾತ್ವಿಕ "ಚಿಂತನೆ ಎಂಪೆಡೋಕ್ಸಸ್‌ನ ಚಿಂತನೆಗಿಂತ ಉತ್ತಮ 
ಮಟ್ಟದ್ದು. ಆದರೂ ಅದರಲ್ಲಿ 'ಸೋಷಗಳು ಇಲ್ಲದಿಲ್ಲ. ಅದರ ಬಹುದೊಡ್ಡ ದೌರ್ಬಲ್ಯ 
ವೆಂದರೆ ಕೂಡಿಸಲಾಗದ "ಕಡು ದ್ವೈತ'ದಲ್ಲಿ ಪರ್ಯವಸಾನವಾಗುವುದು. ಆಗಲೇ 
ತಿಳಿಸಿದಂತೆ, ಅವನ ಪ್ರಕಾರ ಖMtter ಮತ್ತು Nous ಎರಡು ವಿಭಿನ್ನ ಸ್ವತಂತ್ರ 
ಅಂತಿಮ ಸತ್ಯಗಳು. ಒಂದರಿಂದ ಮತ್ತೊಂದು ಹೊರಬಂದಿಲ್ಲ. ಅವುಗಳ ನಡುನೆ 
ಪರಸ್ಪರ ಸಂಬಂಧೆ ಎಂಬುದಿಲ್ಲ. ಹೀಗಾಗಿ ಅವನ ಚಿಂತನೆ ಏನನ್ನೂ ವಿನರಿಸದೆ ಹಾಗೆ 
ಉಳಿಯುತ್ತದೆ. 

ಅನಾಕ್ಷ ಗೊರಾಸ್‌ನ ಅನಂತರ; ಗ್ರೀಕ್‌ ತಾತ್ವಿ ಕ ಚಿಂತನೆಯಲ್ಲಿನ ವಿಶ್ವವನ್ನು 
ಕುರಿತ ಬಾಹ್ಯ ದೃಷ್ಠಿ ದಷಿ ಶಾ ಮಾಯವಾಗಿ SE ದೆ. 


ತತ್ವಶಾಸ್ತ್ರದ ಆದಿ ಸಹೆಜಸ್ರನೃತ್ತಿಯಾದ ಕುತೂಹೆಲ ಮತ್ತು sn 
ಇದ್ದರೂ “ತ್ತ ಯಿಯ ಕಸ "ಇಷ ಸಕ್ಸ ಪರಿಸಮಾಸಿ ಯಾಗುವ. ಅದು... 
ವಸ್ತು ಸ್ವರೂಪದ ಧಾರಣ ಕ್ರಿಯೆ ಎನ್ನುವುದು ಭಾರತೀಯ ಸೃಷ್ಟಿ........ ಶಾಸ್ತ್ರ 
ಸಾಮಾನ್ಯ ಜ್ಞಾನವನ್ನೂ ಮನ್ವಿ ಸುವೆದಾದರೂ ವಿಚಾರದಿಂದ ಭು ವಾದ ಜಾ ನಕ್ಕೆ. 
ಪ್ರಾಧಾನ್ಯ ನೀಡುತ್ತ ದೆ. ಇಂದ್ರಿಯಜನ್ಯ ಜ್ಞಾನದ ಅಥವಾ ಸಾಮಾನ್ಯ ಅನುಭವ ' 
ದಿಂದ ಉಂಟಾದ ಜ್ಞಾ ನದ ಅರ್ಥ, ಮೌರ್ಯ, ವಿಮರ್ಶೆ ಮತ್ತು ಅವು ವಸ್ತುಗಳ ಸತ್‌- ' 
ಸ್ವರೂಪವನ್ನು ಎಷ್ಟ ರಮಟ್ಟಿ ಗೆ ನಮಗೆ ತೋರಿಸಿಕೊಡುತ್ತ ತೆ ಎನ್ನುವೆ ಎಲ್ಲ ರೀತಿಯ 
ಜಿಜ್ಞಾಸೆಗೆ ಳಗ ವ ಕ್ರಮ ತತ್ವ ಶಾಸ್ತ್ರದ್ಧು, ಕೇವಲ wit ನಂಬಿಕೆಗಳ . | 
ಆಧಾರದ ಮೇಲೆ ನಿಂತ ಜ್ಞಾನ ಪ್ರಮಾಣಬದ್ದೆವಾಗಿರದು. ಅನುಭವಕ್ಕೆ ತರ್ಕಕ್ಕೆ. 
ಸರಿಯೆಂದು ತೋರಿದ ಅರಿವು ಸಾಮಾನ್ಯ ರೀತಿಯ ತಿಳಿವಳಿಕೆ. ಜ್ಞಾನ ವಿಜ್ಞಾ ನದ 
ಮಟ್ಟಕ್ಕೆ ಹೋದರೆ ಮಾತ್ರ ಅದು ತತ್ವ ಜ್ಞಾ ನವಾಗುತ್ತದೆ, ಶಾಸ್ತ್ರ ವಾಗುತ್ತೆ ಡೆ. | 
ರೀತಿಯ ತತ್ವಾಭಿಲಾನೆಯಿಂದ ತಾನಾದ ಜಿಜ್ಞಾ ಸ ಜೀವನವನ್ನು ನಿಶ್ನೇ ್ಲೇಷಿಸುತ್ತದೆ. 
ಅದರೆ ಅರ್ಥ ಮೌೌಲ ಗಳನ್ನು ನಿರ್ಧರಿಸುತ್ತದೆ. ಇದು. ಕೇವಲ ಇಂದ್ರಿ ಡು 'ಜನ್ಯ ಜ್ಞಾ ನೆ 
Fe ಸಾಧ್ಯವಾಗದು ಇಟ್ಟ ನ ನ್ರಗಲ್ಪ ವಲ್ಲದ ಪ್ರಾಕೃತಿಕ ಪ್ರತಿಕ್ರಿಯೆಯ ಫಲವಾದಕ್ಕ, 
ತ್ರಜ್ಞಾನ ಸತ್ಯ_ ಅಸತ್ಯ ನಿತ್ಯ ಅನಿತ್ಯ ಎನ್ನುವ ನಿರ್ಣಾಯಕ ಮಾನದಂಡಗಳ | 


Ry ly. ಪ್ರಬುದ್ಧ ಜ್ಞಾನ ಸಂಸ್ಕರಣ. 


(ಕನ್ನಡ ವಿಶ್ವಕೋಶ - ಸಂಪುಟ ಒಂಭತ್ತು - ಪುಟ ಆ) 


| ಎಚ್‌. ಎಸ್‌. ಹರಿಶಂಕರ್‌ 


| ಭಾಷಾಂತರದಲ್ಲಿ ಪರ್ಯಾಯ ಪದಗಳು 


>: ಭಾಷಾಂತರ ಕಾರ್ಯದಲ್ಲಿ ತೊಡಗಿದ ಭಾಷಾಂತರಕಾರನಿಗೆ ಎದುರಾಗುವ ಸಮಸ್ಯೆ 
ಎ ಗಳು, ತೊಡಕುಗಳು ಅನೇಕ. ಮೂಲದ ಸ್ವಾರಸ್ಯವನ್ನು ಅನುವಾದದಲ್ಲಿ ತರುವುದು 
i ಅನೇಕ ಸಂದರ್ಭಗಳಲ್ಲಿ ಆತನಿಗೆ ಸಾಧ್ಯವಾಗದೆ ಹೋಗಬಹುದು. ಈ ಸಮಸ್ಯೆಗಳು 
| ನಾನಾ ಕಾರಣಗಳಿಂದಾಗಿ ಉದ್ಭನಿಸಬಹುದು. ಸಾಂಸ್ಕೃತಿಕವಾಗಿ, ಭಾಷಿಕವಾಗಿ 
ಇವ್ರ ಉಂಟಾಗಬಹುದು. ಭಾಷಾಂತರಕಾರ ಈ ಸಮಸ್ಯೆಗಳನ್ನು ಹಾಗೂ ಸವಾಲು 
| ಗಳನ್ನು ಎದುರಿಸಬೇಕಾಗುತ್ತದೆ. 
| * ಭಾಷಾಂತರ ಕಾರ್ಯದಲ್ಲಿ ಎದುರಾಗುವ ಸಮಸ್ಯೆಗಳ ಪೈಕಿ ಸರ್ಯಾಯ ಪದಗಳ 
ಸಮಸ್ಯೆಯೂ ಒಂದೆಂದು ಹೇಳಬಹುದು. ಮೂಲದಲ್ಲಿ ಬಳಸಿದ ಪದಕ್ಕೆ ಸಂವಾದಿಯಾದ 
ಪದ ಉದ್ದಿಷ್ಟ ಭಾಷೆಯಲ್ಲಿ ದೊಕೆಯುತ್ತದೆಯೆ ? ದೊರೆಯದಿದ್ದಲ್ಲಿ ಅದಕ್ಕೆ ಪರ್ಯಾಯ 
ಪದವನ್ನು ಬಳಸಬಹುದೆ ? ಪರ್ಯಾಯ ಪದವನ್ನು ಬಳಸಿದಾಗ ಅದು ಮೂಲದ ಅರ್ಥ 
ಪನ್ನು ಪ್ರತಿಬಿಂಬಿಸುತ್ತದೆಯೆ ? ಇತ್ಯಾದಿ ಪ್ರಶ್ನೆಗಳು ಉದ್ಭವಿಸುತ್ತವೆ. . ಈ ಬಗ್ಗೆ ಇಲ್ಲಿ 
ಸಂಕ್ಷೇಪವಾಗಿ ಹೇಳಲು ಸ್ರಯೆತ್ನಿಸಿದೆ. 
ಒಂದು ಪದೆ ಅಥವಾ ಶಬ್ದ ಬೇರೆ ಬೇರೆ ಅರ್ಥ ಛಾಯೆಗಳಲ್ಲಿ ಬಳಕೆಯಾದಾಗ 
ಅಂಥ ಶಬ್ದ ಅಥವಾ ಪದವನ್ನು ಪರ್ಯಾಯ ಪದವೆಂದು ಕರೆಯುತ್ತೇವೆ. ಈ 
ಎ ಪರ್ಯಾಯ ಸದ, ಯಾವ ಭಾಷೆಯಲ್ಲೇ ಆಗಲಿ, ಸಮಾನಾರ್ಥಕ ಪದವಾಗುವುದಿಲ್ಲ. 
ಬಹು ಹೆಚ್ಚೆಂದರೆ ಆ ಅರ್ಥದ ಸಾಮಿಪ್ಯವನ್ನು ತಲುಪಬಹುದು. ಈ ಬಗ್ಗೆ ಒಂದೆರಡು 
ಉದಾಹರಣೆಗಳನ್ನು ಇಲ್ಲಿ ಗಮನಿಸಬಹುದು. 
ಇಂಗ್ಲಿಷ್‌ ಭಾಷೆಯ' ಬಗೆಗೆ ಹೇಳುವುದಾದರೆ ಇಂಗ್ಲೆಂಡನ್ನು ನಾರ್ಮನರು ವಶ 
 ಹಡಿಸಿಕೊಳ್ಳುವುದಕ್ಕೆ ಮೊದಲು ಬೇಸಗೆ ಮತ್ತು ಚಳಿಗಾಲಗಳ ನಡುವೆ ಇದ್ದ ಕಾಲವನ್ನು 
ಆ ಭಾಷೆಯಲ್ಲಿ fest’ ಎಂದು ಕರೆಯಲಾಗುತ್ತಿತ್ತು. ಆದರೆ ನಾರ್ಮನರ ಕಾಲ 
ದಲ್ಲಿ ಈ ಸದಕ್ಕೆ ಸಂವಾದಿಯಾಗಿ ಇದೇ ಕಾಲವನ್ನು ಸೂಚಿಸುವ "೩010170' ಎಂಬ 
| ಫ್ರೆಂಚ್‌ಸದ ಬಳಕೆಗೆ ಬಂದಿತು. ಬೇರೆ ಬೇರೆ ಜುತುಮಾನಗಳನ್ನು ಕುರಿತು ಹೇಳುವಾಗ 


ಜು 


<" 
| 
ಗ್ಗ 


 ಅಗ್ಲೊ-ಸ್ಯಾಕ್ಸನ್‌ ಪೂರ್ವಿಕರು ಬಳಸುತ್ತಿದ್ದ spring, summer ಮತ್ತು 


Ns ತಿ 


೨೮ ಮಾನವಿಕ ಕರ್ಣಾಟಕ 


winter ಪದಗಳನ್ನೇನೂ ಬದಲಾಯಿಸಲಿಲ್ಲ. ಆದರೆ haerfest’ ಮತ್ತು | 
‘autumn’ ಪದಗಳು ಜೊತೆ ಜೊತೆಯಲ್ಲಿಯೇ ಬಳಕೆಗೆ ಬಂದವು. ಈ ಎರಡು ಸದ. 
ಗಳ ಬಳಕೆಯಿಂದ ಒಮ್ಮೊಮ್ಮೆ ಮುಜುಗರ ಉಂಟಾಗುತ್ತಿತ್ತು. ಈ ಜುತುಕಾಲ ಹಣ್ಣು 
ಮತ್ತು ಧಾನ್ಯಗಳು ಪಕ್ವವಾಗುವ ಕಾಲವನ್ನು ಸೂಚಿಸುತ್ತಿದ್ದುದರಿಂದಾಗಿ ಅಂತಿಮವಾಗಿ 
"12೯೫೦೪ ಎಂಬ ರೂಸ ಬಳಕೆಗೆ ಬಂದಿತು. 1 
ಹಾಗೆಯೇ ಮತ್ತೊಂದು ಇಂಗ್ಲಿಷ್‌ ಸದವನ್ನು ನೋಡಬಹುದು. ಇಂಗ್ಲಿ ಸಿನ 
bಂdy ಎಂಬ ಸದವನ್ನು ಫ್ರೆಂಚ್‌ ಭಾಷೆಯ 00705 ಎಂಬ ಶಬ್ದದೊಡನೆ ಹೋಲಿಸ ' 
ಬಹುದು. ಈ ಎರಡೂ ಭಾಷೆಗಳಲ್ಲಿ ಈ ಪದಗಳಿಗೆ ಸಮಾನಾರ್ಥಕನಿದೆ. ಫ್ರೆಂಚ್‌ ಭಾಷೆ' 
ಯಲ್ಲಿನ ಈ ಪದವನ್ನೆ ಆಂಗ್ಲರು ತೆಗೆದುಕೊಂಡು 0೦೯೩೮ ಅಥವಾ corpse ಎಂದು ' 
ಬಳಸಕೊಡಗಿದರು. ಆಗ ಮೂಲಾರ್ಥ ಸಂಕುಚಿತವಾಯಿತು, ಅಷ್ಟೇ ಅಲ್ಲ ಆ ಅರ್ಥ ' 
ಮತ್ತಷ್ಟು ಸೀಮಿತಗೊಂಡು ಮನುಷ್ಯನ ಮೃತದೇಹವೆಬ ಅರ್ಥವನ್ನು ಪಡೆಯಿತು. 
ಇದರ ಜೊತೆಗೆ ಆಂಗ್ಲರು ಸತ್ತ ಪ್ರಾಣಿಗಳ ದೇಹಕ್ಕೆ 0೩೫೦೩5೮ ಎಂಬ ಮತ್ತೊಂದು 
ಪದವನ್ನು ಸೃಸ್ಟಿಸಿಕೊಂಡರು. ಆದರೆ 0೦೯೫5 ಸದದ ಇತಿಹಾಸ ಇಷ್ಟಕ್ಕೆ ಮುಗಿಯ । 
ಲಿಲ್ಲ.:: ಈ ಶಬ್ದ ಮತ್ತೊಮ್ಮೆ ಇಂಗ್ಲಿಷ್‌ ಶಬ್ದಕೋಶವನ್ನು ಹೊಕ್ಕಿತು. ಈ ಜಾರಿ 1 
ಇದಕ್ಕೆ “ಸೈ ನ್ಯದಳ?ವೆಂಬ ಅರ್ಥ ಪ್ರಾಪ್ತವಾಯಿತು. | 
ಇಂಗ್ಲೀಷಿನ ಮತ್ತೊಂದು ಸರಳ ಶಬ್ದ ೩೩6 ಎಂಬುದನ್ನೇ ನೋಡೋಣ. ಈ ' 
ಪದದಲ್ಲಿ “sorrow’, ‘gloom’, ‘tragedy’, ‘despair’ ಮೊದಲಾದ 
ಅರ್ಥಗಳು ಅಡಗಿವೆ. ಆದರೆ ಇವೆಲ್ಲ ಸಮಾನಾರ್ಥಕ ಸದಗಳೆ 2 ಖಂಡಿತಾ ಅಲ್ಲ, 
ಹಾಗೆಯೇ “chಡrity’, ‘friendship’, ‘affection’, ‘passion,’ 
‘tenderness’, ‘devotion’; ‘amours’, ‘lust’ ಈ ಎಲ್ಲ ಶಬ್ದಗಳೂ ' 
‘Love’ ಎಂಬ ಶಬ್ದವನ್ನೇ ಗುರಿಯಾಗಿಟ್ಟು ಕೊಂಡಿವೆ, ಇದರಿಂದ ಅರ್ಥವಾಗು 1 
ಪುದಿಷ್ಟೇ ; ಒಂದು ಭಾಷೆಯಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಮೂಲಭೂತವಾದ ಒಂದರ್ಥ | 
ವಿದ್ದು ಆದನ್ನು ಅದೇ ಅರ್ಥದಲ್ಲಿ ಬೇರೊಂದು ಶಬ್ದದ ಮೂಲಕ ವಿವರಿಸಲು ಸಾಧ್ಯ ! 
ವಾಗದೆ ಇರುವುದು, ಕೇವಲ ಅಪ್ರಸಿದ್ಧ ಲೇಖಕರು ತಮ್ಮ ಬಡ ಆಲೋಚನೆಯನ್ನು ' 
ಹತ್ತಾರು ಸದಗಳಲ್ಲಿ ಅಡಗಿಸುವ ಸಲುವಾಗಿ ಸರ್ಯಾಯ ಪದಗಳ ಮೊರೆ ಹೋಗುತ್ತಾಕೆ | 
ಎಂದು ಆಸ್ಟಿನ್‌ ಕೆ. ಗ್ರೇ ಅಭಿಪ್ರಾಯಸಡುತ್ತಾಕೆ.1 ಸಮರ್ಥ ಭಾನಾಂತಸರಗನಿನವ | 
ಒನ್ಮೊಮ್ಮೆ ಸರ್ಯಾಯೆ ಪದಗಳನ್ನು. ಆಯ್ಕೆ ಮಾಡುವುದು ಕಷ್ಟವಾಗುತ್ತ ಡೆ. 
ಸಂಸ್ಕೃತ ಭಾಷೆಯಲ್ಲಿ ಕನ್ನಡ ಪದ *ಹೆಂಗಸು' ಎಂಬುಡಕ್ಳಿರುವ ಪರ್ಯಾಯ ' 
ಸದೆಗಳನ್ನು ನೋಡೋಣ. ಆ ಪದಗಳನ್ನು ಹೀಗೆ ಸಟ್ಟಿ ಮಾಡಬಹುದು. ಸ್ತೀ, 
ಯೋಸಷಿತ್‌, ಅಬಲಾ, ಯೋಷಾ, ನಾರೀ, ಸೀಮಂತಿನೀ, ವಢ್ಕೂ ಪ್ರತೀಸದರ್ತಿಫೀ, ಕ್ಕೆ 
ನಾಮಾ, ವನಿತಾ ಮತ್ತು ಮಹಿಳಾ.2 . ಆದರೆ ಈ ಎಲ್ಲ ಪದಗಳೂ *ಹೆಂಗಸು? ಸದಕ್ಕೆ 
ಪರ್ಯಾಯ ಸದಗಳೆ ? ಮೇಲಿನ ಪದಗಳೆಲ್ಲ “ಹೆಂಗಸು' ಎಂಬ ಅರ್ಥವನ್ನು ಕೊಟ್ಟರೂ . 


ಭಾಷಾಂತರದಲ್ಲಿ ಪರ್ಯಾಯ ಪದಗಳು ೨೯ 


ಅವು ಒಂದಕ್ಕೊಂದು ಪರ್ಯಾಯ ಪದಗಳಲ್ಲ. ಇವೆಗಳನ್ನು ಇಂಗ್ಲಿಷ್‌ ಅಥವಾ 
ಇತರ ಯಾವುದೀ ಐರೋಸ್ಯ ಭಾಷೆಗಳಿಗೆ ಹೇಗೆ ಭಾಷಾಂತರಿಸುವೆದು ? ಇಂಥ ಕಡೆ 
| ಪರ್ಯೌಯ ಸದಗಳು ಶಬ್ದಾನುವಾದದ ಚೌಕಟ್ಟಿಗೆ ಅಳವಡುವುದಿಲ್ಲ. ಹಾಗೆ ಭಾಷಾಂ 
'ತರಿಸರೇಜೇಕಾದಾಗ ಮೂಲಶಬ್ದವನ್ನೇ ಬಳಸಿಕೊಂಡು ಆ ಶಬ್ದದ ವಿವರಣೆಯನ್ನು ನೀಡ 
ಬೇಕಾಗುತ್ತದೆ. 
ಥಾಮಸ್‌ ಗ್ರೇ ಕವಿಯ ಸುಪ್ರಸಿದ್ಧ ಕವನ “Elegy Written in a 
Country Churchyard’ ಕವನವನ್ನು ಈಗ ಪರಿಶೀಲಿಸಬಹುದು. ಈ 
ಕವನದಿಂದ ಎರಡು ಪದ್ಯಗಳನ್ನು ಇಲ್ಲಿ ಉದಾಹರಿಸಿದೆ. 


“The curfew tolls the knell of parting day; 
ಸ The lowing herd wind slowly o’er the lea; 


The ploughman homeward plods his weary Way, 
And leaves the world to darkness and to me. 


Now fades the glimmering landscape on the sight, 
And all the air a solemn stillness holds, 


Save where the beetle wheels his droning flight 
And drowsy tinklings lull the distant folds.” 

ಈ ಮೇಲಿನ ಸಾಲುಗಳಲ್ಲಿ ಕನಿ ಬಹಳ ಜಾಣ್ಮೆಯಿಂದ ಸೆಡಗಳನ್ನು ಬಳಸಿದ್ದಾನೆ. 
ಸನ್ನಿವೇಶ ಗಂಭೀರತೆಯಿಂದ ಫೂಡಿಜಿ: ಮೊದಲ ಪದ್ಯದ ಕೊನೆಯ ಸಾಲು ಕನಿಗೆ 
ಉಂಟಾಗಿರುವ ಮನಃಕ್ಷೋಜೆಯನ್ನು ಬಹು ಸೊಗಸಾಗಿ ಚಿತ್ರಿಸುತ್ತದೆ. ಮೇಲಿನ 
ಸಾಲುಗಳ ಸದಗಳಿಗೆ ಪರ್ಯಾಯ ಪದೆಗಳನ್ನು ಬಳಸಿದಕೆ ಮೂಲದ ಸೌಂದರ್ಯವೇ 

| ಮಾಯವಾಗಿಬಿಡುತ್ತದೆ. ಇವೇ ಸಾಲುಗಳನ್ನು ಜೇಕೊಬ್ಬ ಕನಿ ಬರೆದಿದ್ದರೆ ಬಹುಶಃ 

- ಹೀಗೆ ಬರೆಯುತ್ತಿದ್ದನೇನೋ.3 


“Funeral curfew clangs the Sun’s demise, 
The mooing kine o'er fields sweep tardily, 

And home the worn-out yokel trudging hies, 
Relinquishing the earth to mirk and me. 


The misty view dissolves now on my 882ರ, 
And all the atmosphere stern calm doth keep, 


೩೦ ಮಾನವಿಕ ಕರ್ಣಾಟಕ 


Except where yonder insect buzzing strays, 


And somnolent janglings sootho the far-off 
sheep. 


ಮೇಲಿನ ಉದಾಹರಣೆಯನ್ನು ಗಮನಿಸಿದಾಗ ಆಂತರಿಕೆ ಅನುವಾದೆವಾದ ಈ 
ಎರಡು ಸದ್ಯಗಳು ಮೂಲದ ಚಿತ್ರಣವನ್ನು ಬಹುಮಟ್ಟಿಗೆ ನೀಡುನ್ರೆದಾದರೂ* ಗ್ರೇ ' 
ಕವಿಯು ಬಳಸಿರುವ ಚಿತ್ತಾಕರ್ಷಕ ಶೈಲಿಯೊಡನೆ ಹೋಲಿಸಿದಾಗ ಇವು ಸಪ್ಸೆಯೆನಿಸು ' 
ತ್ತವೆ.: ಇಲ್ಲಿ ಬಳಸಲಾದ “tern calm’, ‘funeral.-~-clangs’; ‘Som- ' 
nolent janglings’ ಮೊದಲಾದ ಪರ್ಯಾಯ ಪದಗಳು ಔಚಿತ್ಯವನ್ನು ಕಳೆದು 
ಕೊಂಡಿವೆ. ಸ 
ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಂಗ್ಲಿಷ್‌ ಭಾಷೆಯಲ್ಲಿ 
‘rich’ ಮತ್ತು "wealthy’ ಎಂಬ ಎರಡು ಪದಗಳು ಬಳಕೆಯಲ್ಲಿವೆ. ಇವೆರಡು 
ಪದಗಳಿಗಿರುವ ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಗಮನಿಸದಿದ್ದರೆ ಇವೆರಡೂ ಒಂದ 
ಕ್ಳೊಂದು ಪರ್ಯಾಯಗಳೆಂಬ ಭ್ರಮೆ ನಮಗುಂಟಾಗಬಹುದು. ನಮಗೆ ಗೊತ್ತಿಲ್ಲದೆಯೇ 
ಒಬ್ಬ ವ್ಯಕ್ತಿ "ಊ।h' ಆಗಿರಬಹುದು, ಆದರೆ ನಮಗೆ ಗೊತ್ತಿ ಲ್ಲದೆಯೆ ಒಬ್ಬ ವ್ಯಕ್ತಿ ' 
wealthy’ ಆಗಿರಲಾರ. ಚಾರ್ಲ್ಸ್‌ ಡಿಕನ್ಸ್‌ ತನ್ನ ಕಾದಂಬರಿಯಲ್ಲಿ ವ್ಯಕ್ತಿ ಯೊಬ್ಬ. 
ನನ್ನು ಹೀಗೆ ವರ್ಣಿಸುತ್ತಾನೆ. Scrooge was rich and miserly. ' 
ಇದನ್ನು ಕುರಿತು ಆಸ್ಟಿನ್‌ ಕೆ. ಗ್ರೇ ಹೀಗೆ ಹೇಳುತ್ತಾರೆ : 11070 ‘rich’ seems 
almost an unneeded complement to ‘miserly’, as misers ' 
are usually held to be rich, but to say that ‘Scrooge 
was wealthy and miserly’ seems a contradiction in ' 
terms. 

‘wealthy’ ಪದವನ್ನು ಕೇವಲ ಐಶ್ವರ್ಯ ಸೂಚಕ ಶಬ್ದವನ್ನಾಗಿ ಬಳಸ ' 
ಬಹುದೇ ವಿನಾ “7101 ಶಬ್ದದಂತೆ ಬೇಕೆ ಬೇರೆ ಅರ್ಥ ಛಾಯೆಗಳಲ್ಲಿ ಬಳಸಲು ಸಾಧ್ಯ 
ಬಾಮ ಉದಾ : ‘rich men,’ ‘rich food’ ‘rich in orna- 
mentation’, ಇತ್ಯಾದಿ. ಈ ಪದವನ್ನು ಮತ್ತಷ್ಟು ವಿಶೇಷಣಗೊಳಿಸಬಹುದು. 


eh ಗ lands, rich in suggestions, rich in possibilities . 
ದಿ. % 


ಈ ಮೇಲಿನ ಉದಾಹರಣೆಗಳಿಂದ ಹರ್ಯಾಯ ಪದಗಳು ಪ್ರತಿಯೊಂದೂ 
ಒಂದೊಂದು ನಿರ್ದಿಷ್ಟ ಅರ್ಥವನ್ನು ಹೊಂದಿರುತ್ತ ದೆ ಹಾಗೂ ಬೇರೆ ಸದ ಈ ನಿರ್ದಿಷ್ಟ | 
ಅರ್ಥವನ್ನು ಸೂಚಿಸಲಾರದೆಂಬ ಸಂಗತಿ ಇದರಿಂದ ಗೊತಾ ಗುತ ದೆ. ಇಯಾನ್‌ 14 
ಪದಗಳು ಒಂದು ಭಾಷೆಯಲ್ಲಿ ಎರಡು ರೀತಿಯಿಂದ 'ಪ್ರವೇಶ ಪಡೆಯುತ ವೆ ಎಂದು ಗ್ರೇ 1 
ಹೇಳುತ್ತಾರೆ.5 ಸ | 


ಭಾಷಾಂತರದಲ್ಲಿ ಪರ್ಯಾಯ ಪದಗಳು ಷಂ 


1) Through the need for variety of expres- 
sion that comes upon a people as soon as 
education has widned their outlook and 
at the same time sharpened their percep- 
tive faculties. 


11) Through the incursion of foreign words 
into the vocabulary. 


| ಪರ್ಯಾಯ ಪದಗಳು: ತಮ್ಮ ಅರ್ಥವನ್ನು ಅನೇಕ ಸಂದರ್ಭಗಳಲ್ಲಿ ವಿಸ್ತೃತ 
| ಗೊಳಿಸಿಕೊಳ್ಳುವುದೂ ಉಂಟು, ಪ್ರತಿಯೊಂದು ಶಬ್ದಕ್ಕೂ ಆರಂಭದಲ್ಲಿ ಒಂದು ನಿರ್ದಿಷ್ಟ 
| ಅರ್ಥವಿರುತ್ತದೆ. ಆದರೆ ಕಾಲಕಳೆದಂತೆ ಅವುಗಳ ಅರ್ಥ ಬದಲಾವಣೆಗೊಳ್ಳ ಬಹುದು 
| ಇಲ್ಲವೆ ಮೂಲಾರ್ಥವನ್ನೇ ಕಳೆದುಕೊಳ್ಳಬಹುದು. ಆರಂಭ ಕಾಲದ ಇಂಗ್ಲಿಷ್‌ ಭಾಷೆ 
ಯಲ್ಲಿ "60170' man ಎಂಬುದಕ್ಕೆ “stupid’ man ಎಂಬರ್ಥವಿತ್ತು. ಆದರೆ 
ಕಾಲ ಕಳೆದಂತೆ ಈ ಪದ ಎರಡು ಅರ್ಥಗಳನ್ನು ತಳೆಯಿತು. ಮೊದಲನೆಯದಾಗಿ 
ಶಾಸನ ಸಭೆಗಳಲ್ಲಿ ಮೌನವಾಗಿ ಕುಳಿತು ಮಾತನಾಡದ ವ್ಯಕ್ತಿಗೆ ‘dumb man’ 
& ಅಥವಾ “uncomplaining man’ ಎಂಬ ಹೆಸರು ಬಂದಿತು. ಇನ್ನೊಂದು 
ಅರ್ಥ, ಹುಟ್ಟುತ್ತಲೇ ಮಾತನಾಡುವ ಸಾಮರ್ಥ್ಯವನ್ನು ಕಳೆಮಕೊಂಡ ವ್ಯಕ್ತಿ ಯನ್ನೂ 
‘dumb man’ ಎಂದು ಕರೆಯುತ್ತಿ ದ್ದರು. ಹೀಗಾಗಿ ಮೂಲಾರ್ಥ “stupid’ 
ಎನ್ನುವುದು ಕಣ್ಮರೆಯಾಯಿತು. ಇದು silent’, ‘quiet’, ‘calm’, 
unruffled’, ‘indifferent’, ‘callous’, ಇವೇ ಮೊದಲಾದ ಅರ್ಥಛಾಯೆ 
ಗಳನ್ನೊಳಗೊಂಡಿತು. ಹಾಗೆಯೇ ಕನ್ನಡದ ಶಬ್ದ "ಅಮ್ಮ' ಎಂಬುದು ಹೆಳಗನ್ನಡದಲ್ಲಿ 
"ಅಪ್ಪ' ಎಂಬರ್ಥವನ್ನು ಹೊಂದಿದ್ದು ಕ್ರಮೇಣ ಮೂಲಾರ್ಥನನ್ನು ಕಳೆದುಕೊಂಡಿತು. 
ತಮ್ಮ ಮೂಲಭೂತ ಅರ್ಥವನ್ನು ಕೊಡದೆ ಸಾದೃಶ್ಯತೆಯಿಂದಾಗಿ ಅನೇಕ 
| ಸಂದರ್ಭಗಳಲ್ಲಿ ಶಬ್ದಗಳು ಬೇಕೆ ಅರ್ಥವನ್ನು ನೀಡುವುದುಂಟು, ಯಾವುದೇ ಜೀವಿಯ 
* ಅಥವಾ ವಸ್ತುವಿನ ಕೇಂದ್ರ ಬಿಂದುವನ್ನು "ಮಧ್ಯಭಾಗ ನೆಂದು ಕರೆಯುವುದುಂಟು, 
ಕೆಲವರ ಅಭಿಪ್ರಾಯದಂತೆ ಮಾನನನ ಕೇಂದ್ರಬಿಂದು ಹೃದಯ. ಇಂಗ್ಲಿಸಿನಲ್ಲಿ 
ಹೃದಯಕ್ಕೆ ಸಂವಾದಿಯಾದ ಸದ "10೩/0, ಹಾಗಾಗಿ In the heart of 
England ಎಂದು ಹೇಳಿದರೆ Tn the middle of England ಎಂದು 
k ಅರ್ಥೈಸಬೇಕಾಗುತ್ತ ಡೆ. 
ಕೆಲವು ವೇಳೆ ಸಾಹಚರ್ಯದಿಂದಾಗಿ ಇಲ್ಲವೆ ಬೇರೆ ಸದಗಳ ಜೊತೆ ಸಂಬಂಧ 
| ಹೊಂದುವುದರಿಂದಾಗಿ ಪದಗಳು ತಮ್ಮಲ್ಲಿಲ್ಲದ ಮೂಲಭೂತ ಅರ್ಥವನ್ನು ಸಡೆದು 


| ಕೊಳ್ಳುವುದುಂಟು. ಈ ಉದಾಹೆರಣೆಯನ್ನು ಗಮನಿಸಬಹುದು. 


೩೨ ಮಾನವಿಕ ಕರ್ಣಾಟಕ 


king wears a crown and sits upon a throne ಈ ಶಬ್ದ 
ಗಳನ್ನೇ ಹೀಗೆ ಬರೆಯಬಹುದು. ತ 


i) Loyalty to the crown 
ii) Loyalty to the throne ಶೆ 
ಆದ್ದರಿಂದ 111) Loyalty to the king» ಎಂದು a 4 


ಒಟ್ಟಿ ನಲ್ಲಿ ಭಾಷಾಂತರ ಕಾರ್ಯದಲ್ಲಿ ತೊಡಗಿದಾಗ ಭಾಷಾಂತರಕಾರ ಪರ್ಯಾಯ ' 
ಪದಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಮೂಲಾರ್ಥಕ್ಕೆ ಧಕ್ಕೆ ಬರದಂಥ 4 
ಪದಗಳನ್ನೇ ಆಯ್ದುಕೊಳ್ಳಬೇಕು. ಹಾಗೆ ಸಾಧ್ಯವಾಗದ ಕಡೆ ಮೂಲಪದವನ್ನೇ | 
ಅಕರ ಹಾಗೆ ಬಗ್ಗ ಮೊದಲಬಾರಿ ಅದಕ್ಕೆ ಕಾನ ಸ್ಯಾ.. ಕೊಡುವುದು. ಗ 
ಉಚಿತವಾಗುತ್ತದೆ. ತ 
[ 
A 
ತ 


ಅಡಿ ಟಪ್ಪಣಿಗಳು 


1. A Dictionary of Synonyms : Austin K. Gray, ಶ್ರ... 
2, ಅಮರಕೋಶ, ದ್ವಿತೀಯ ಕಾಂಡ, ಮನುಸ್ಯವರ್ಗ, ಶ್ಲೋ. 267, 

ಸಂ: ಲೂಯಿ ರೈಸ್‌, ತ್ತ 
3. A Dictionary of Synonyms : Austin K. Gray, ಪು. 4 ಚ 
4. - ಅದೇ -ಫ್ರ.6 ps 
5. - ಅದೇ - ಪು. 8 


SN HE 
ee (3 ಕ ಗ Pei 


ak 


ಪಿ. ಆರ್‌. ತಿಸ್ಸೇಸ್ವಾಮಿ 


ಕಲಾಕೋವಿದ ಹರ್ತಿಕೋಟಿ ಸು ಬಣ್ಣ 


3-4 ದಶಕಗಳ ಹಿಂದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ರಂಗಭೂಮಿಯ ಚಟುನಟಳೆ 
| ಗಳಲ್ಲಿ ತಾನು ತೊಡಗಿರುವದಲ್ಲದೆ ಇತರರನ್ನು ತೊಡಗಿಸಿ ಮೇಳದಲ್ಲಿ ಅವಶ್ಯ ಬಿದ್ದ ಪಾತ್ರ 
| ವನ್ನು ನಿರ್ವಹಿಸುವೆದಲ್ಲದೆ. ಬೇಕಾದ ಸಮಯಕ್ಕೆ ತಬಲನನ್ನೋ ಹಾರ್ಮೋನಿ 
ಯಮ್ಮ ನ್ನೋ ನುಡಿಸಿ, ಕಲಾವಿದರನ್ನು ಗುರ್ತಿಸಿ, ಅವರಲ್ಲಿದ್ದಗಂಧರ್ವಾಂಶವನ್ನು ಪ್ರದರ್ಶಿ 
ಸಲು: ಸಹಾಯಮಾಡಿ, ಬೇಕಾದ ತರಬೇತಿಯನ್ನು ನೀಡಿ ರಂಗನಾಟಕೆಗಳಿಗೊಂದು 
ಸ್ಥಾನವನ್ನು ಕಲ್ಪಿ ಸಿಕೊಟ್ಟ ವ್ಯಕ್ತಿ ಹರ್ತಿ ಕೋಟಿ ಸ ಸುಬ್ಬಣ್ಣ. ಚಿತ್ರದುರ್ಗ ಜಿಸ್ಲಿಯ 
ಜನಕ್ಕೆ ನಾಟಕಮೆದಕಿ ತಾತ ಎ ನಲಿದಾಡುವ ಹೆಸರೆಂದರೆ ಆಗ ದಿ| ಸುಬ್ಬಣ್ಣ 
ನದು. ಆ ತಲೆಮಾರಿನವರ ನುಡಿಯಲ್ಲಿ ಈ ಹೆಸರು ಇನ್ನೂ ಜೀವಂತವಿದೆ. 

ಸುಬ್ಬಣ್ಣನ ಜನನ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲ್ಲೂಕಿನ ಹರ್ತಿ 
ಕೋಟಿ ಗ್ರಾಮದಲ್ಲಿ ಕಿ.ಶ. 1905ರ ಮೇ 24 ರಂದು. ತಂದೆತಾಯಿ ಪುರೋಹಿತರ 
ಮನೆತನಕ್ಕೆ ಸೇರಿದ ಅನಂತಸ್ಪ ಮತ್ತು ಶೇಷಮ್ಮ. ಸುಬ್ಬಣ್ಣ ಶಿಶುವಾಗಿದ್ದಾಗಲೇ 
ಒಂದು ವಿಚಿತ್ರ ಘಟನೆ ನಡೆಯಿತು. ತಾಯಿ ಶೇಷಮ್ಮ ನೀರಿಗೆ ಹೋಗಿ ಬರುವುದು 
ದಿನದ ಕಾರ್ಯಗಳಲ್ಲೊಂದು, ಒಮ್ಮೆ ಹೀಗೆ ನೀರಿಗೆ ಹೋಗಿಬರುವುದರಲ್ಲ ತೊಟ್ಟಿಲಲ್ಲಿ 
ಆಡುತ್ತಿದ್ದ ಮಗುವಿನ ಮೇಲೆ ಹೆಡೆಬಿಟ್ಟು ಹಾಡುತ್ತಿದ್ದ ನಾಗರಹಾವು ಕಾಣಿಸಿತು, 
ಅವಾಕ್ಟಾದ ತಾಯಿ ಅತ್ತೆ ಮ್ಮ ನನ್ನು ಕೂಗಿಕೊಂಡಳು. ಇಬ್ಬರೂ ಸೇರಿ ನೆರೆಹೊಕೆ 
" ಯವರನ್ನು ಸೇರಿಸಿದರು. ಆ ಜನತೆ ಹಾವನ್ನು ಹೊಡೆದುಹಾಕಿದರು. ಸೇರಿದ 

ಜನದಲ್ಲಿ ಕೆಲವರು ಶುಭಶಕುನವೆಂದರೆ ಕೆಲವರು ಅಯ್ಯೋ ನಿಷಸರ್ಸ; ಸಮಯ ಒಳ್ಳೆ 

ಯದು, ಕೂಸಿಗೆ ಏನೂ ಆಗಲಿಲ್ಲ ಎಂದು ಕರುಣೆಯ ಮಾತುಗಳನ್ನಾ ಡಿದರು. ಜಾ 
ಜನ ಆಡಿದ ಮಾತಿಗೆ ಇತಿನಿತಿಯ-ಲೆಕ್ಕವೇ ಎಲ್ಲರ ಅದರಲ್ಲೂ ಹಿರಿಯರ ಮನಸ್ಸಿಗೆ 
ಸರ್ಪಸಂಸರ್ಕ ಆದ ಮಗುವಿಗೆ ಸುಬ್ರಹ್ಮಣ್ಯ -ಸುಬ್ಬರಾಯ- ಎಂಬ ಹೆಸರೇ ಯೋಗ್ಯ 
ಎಂಬ ನಿರ್ಧಾರ ಮೂಡಿತು. ಹಿರಿಯರ ಆಶೆಯ ಹೆಸರೇ ಸ್ಥಿರವಾಯಿತು. ಸುಬ್ಬಣ್ಣನ 
. ಅನಂತರ ಆತನ ತಂದೆತಾಯಂದಿರಿಗೆ ನಾಲ್ಕು ಹೆಣ್ಣು ಮತ್ತು. ಎರಡು ಗಂಡು ಮಕ್ಕಳು 
ಜನಿಸಿದರು. 


5 


೩೪ ಮಾನೆವಿಕ ಕರ್ಣಾಟಿಕ 


ಸುಬ್ಬಣ್ಣನ ತಂದೆ ಅನಂತಸ್ಸನವರು ಸುತ್ತಲ ಹತ್ತಾರು ಗ್ರಾಮಗಳಿಗೆ ಪುರೋಹಿತ 
ರಾಗಿದ್ದರು. "ಜಮೀನು ಕೇವಲ ಎರಡು ಎಕರೆ; ಅದು ಕೆರೆತುಂಬಿದಾಗ ಬೆಳೆಯ ತ 
ಭೂಮಿ. ಈ ಬಗೆಯ ಅಲ್ಪ ಅದಾಯದಗ್ಲೇ ಜೀವನ ಗಾಡಿ ನಡೆಯುತ್ತಿತ್ತು. ಆ ' 
ಬಡಕುಟುಂಬಕ್ಕೆ. ಅನಂತಪ್ಸನವರು ಆ ಪ 10ಸರದಲ್ಲೂ ಸಂಗೀತಕೆಶೆಯೆ ಸೇವಕರಾನಿದ್ದ N 
ಪೌರೋಹಿತ್ಯಕ್ಕಿಂತೆ ಕತ ಮಸಕು ಹೆಚ್ಚು ಕಾಲವನ್ನು ಕಳೆಯುತ್ತಿದ್ದರು. ರಿ 4 
ರತ್ನಗಿರಿ, ಪಾನಗಡ, ನಿಡುಗಲ್ಲು, ಶಿರಾ... ಈ ಎಲ್ಲ ಸಂಸ್ಕ್ಯಾನಗಳಲ್ಲೂ ಯೆಕ್ಷಗಾ 
(ವೂಡಲಪಾಯೆ) ನಾಟಕಗಳು ನಡೆಯುತ್ತಿದ್ದು ಹರ್ತಿಸ ಸಂಸ್ಕಾ ನವು ತನ್ನ ವಿಶಿಷ್ಟ k: 
ಪ್ರತಿಭಾನ್ವಿತ ಕಲಾನಿದರಿಂದ ನಿಶೇಷ ಪ್ರಸಿದ್ಧಿಯನ್ನು ಪಡೆದಿತ್ತು... ಅಂತಹ ಕಲಾವಿದ ' 
ರಲ್ಲಿ ಅನಂತಸ್ಪನವರೂ ಒಬ್ಬರು. ಕ್‌ 
ತಂಜಿಯ ನೆರಳಿನ ಲ್ಲಿ ಸುಬ್ಬಣ್ಣ ನಿಗೆ ಸಂಗೀತದ ಗೀಳು ಬಾಲ್ಯದಿಂಡೆಲೇ ಆವರಿಸಿ * 
ಕೊಂಡಿತು. ಮನೆಯಲ್ಲಿನ ಸರಸರ, ಶಾಸೆಗೆ ಸೇರುವ ಮೊದಗೇ ಜೀವರನಾಮಗಳು 
ಕಂಠಗತವಾಗುವಂತೆ ಸುಬ್ಬಣ್ಣನಿಗೆ ಸಹಾಯನೆಸಗಿತು. ತಂಡೆಯಿಂದಲೇ ಕ್ರಮ ಶಿಕ್ಷಣ. ' 
ಪಾಠ ಪ್ರವಚನ ಇತ್ಯಾದಿಗಳು ಸುಬ್ಬ ಸಿಗೆ ದೊರಕಿದವು. ಶಾಲೆಯಲ್ಲಿ ಶ್ರೀ ವೆಂಕಟಿ P| 
ರಾಮಯ್ಯ ಹಾಗೂ ಶ್ರೀ ಶಾಮಣ್ಣ ಬಾಲಕ ಸುಬ್ಬಣ್ಣಸಿಗೆ ಇನ್ನಷ್ಟು ಪ್ರೋತ್ಸಾಹೆ | 
ಕೊಟ್ಟುದಲ್ಲದೆ ಆತ ಲೋಯರ್‌ ಸೆಕೆಂಡರಿ ಪರೀಕ್ಷೆಯಲ್ಲಿ ಉತ್ತ ಮ ರೀತಿಯಲ್ಲಿ ಪಾಸಾದು | 
ದನ್ನು. ಕಂಡು ಅನಂದಸಟ್ಟು ತಮ್ಮ ಸೆಹೋಪಾಧ್ಯಾಯನನ್ನಾಗಿ ಮಾಡಿಕೊಂಡರು. . 
ವಿದ್ಯಾರ್ಥಿ ಸುಬ್ಬಣ್ಣ ಓದಿದ ಕಾಲೆಯಲ್ಲೇ ಸ್ಫೂಲಮೇಷ್ಟ ಕ ವೃ ತ್ರಿ ದೊರಕಿದರೂ ' 
ಸುಬ್ಬಣ್ಣನ ಮನೋಗತ ಆಶೆ ಅದರಲ್ಲಿ ಸ್ಥಿರವಾಗಿ ಅವ ವನನ್ನು ಸಿಲ್ಲಗೊಡೆಲಿಲ್ಲ : 1 ಸಂಗೀತ 
ತಬಲಗಳತ್ತ ಚಿತ್ತ ಒಲಿದು ಆ ವೃತ್ತಿ ಗೆ ಕರು ಹೊಡೆದು br ಹೊರಹೊರಟ. p 
ಅನಂತಸ್ಸ "ಮೇಸ್ಟ ರಿಗೆ ಇನ್ನೆ "ನು ಮಗಳೂ ಜೀವನನೌಕೆಯನ್ನು ಸಾಗಿಸುವಲ್ಲಿ ಸಹಾಯ 
ಘಹಡುತಾ ನಲ್ಲ” ಎಂದು: ಆಕೆಯೆ ಕಿರಣ ಮೂಡಿತ್ತು. ; ಅದಕ ಬೆಂಬಳಿಯಲ್ಲೇ ದಟ್ಟ 
ಮೋಡವೊಂದು ಬಂದು ಆಶಾಕಿರಣವನ್ನು ಅಚ್ಛಾವಿಸಿಬಿ್ಟಿ ತು. ಸುಬ್ಬ ಣ್ಣ ಸ್ತ 
ಬಿಟ್ಟ ಕೆಲಸಮುಸದಲ್ಲೇ ಅವರು ವಿಧಿವಗರೂದರು. ಸ ಸುಬ್ಬಣ್ಣ ಸಿಗೆ ಕು ಸಂಸಾರ 
ಪಾಗಿ ಹೀಗಾಗುತ್ತ ಡೆಯೆಂದರೆ ಸುಬ್ಬಣ್ಣ, ಪ್ರಾಯಃ ನೌಕರಿ ಯೆನ್ನು ಬಿಡು ಬ 
ತ್ತಿದ್ದಿಲ್ಲವೇನೋ ; ಕಲಾವಿದರಿಗೆ ಕಳೆದುಹೋದ ಮೇನೆಯೇ ಎಚ್ಚರ್ಯ ಸಾಮಾನ್ಯ ವಾಗಿ $ 
ಬುದ್ದಿ ಬರುನ್ರೆದು ; ಲೋಕಕ್ಕೆ ಮನುಷ್ನ ಸತ ತ ಮೇಲೆಯೇ ಅವನ ದೊಡೆ ತನ ಕ್ರೀ್ಠ 2 
ತನ- ಇತ್ಯಾದಿಗಳ ಅರಿವೆ ಒಡಮೂಡಿ ನಿಲ್ಲುವೆ ಣ್‌ 
'.  ಹಿರಿಯೊರಲ್ಲೆ ಹರಿಕಥೆ, ಭಜನೆ, ಸುಗೀತಕೆಚೀರಿ ಮುಂತಾಗಿ ಕಲಾತ್ಮಕ ಕಾರ್ಯ . 
ಕಲಾಸಗಳು ವಿಶೇಷ. ಇಂತಹ ಸಂದರ್ಭಗಳಲ್ಲೇ. ಸುಬ್ಬಣ್ಣ ನಿಗೆ ಹರಿಕಥಾವಿದ್ದಾ ದ್ವಾನ್‌ | 
ಹಿಂದೂಪುರ ಕೃಷ್ಣಾ ಚಾರ್ಯ ಹಾಗೂ ತಂಜಾವೂರಿನ ಸಂಗೀತ" ನಿದ್ರಾನ್‌ ಈಗ್ವರ ಭಾಸ 
ವೆತರ ಸುಸರ್ಕೆಗಳು :ಉಂಟಾವವು, ಆ ಹಿರಿಯನು ಸುಬ್ಬಣ್ಣ ನಲ್ಲಿ ಸುಪ್ತವಾಗಿದ್ದೆ' 
ಕಲೆಯು ನರ್ಥಿಸುವುದಕ್ಕೆ ಕಾರಣರಾದರು : ಅನಕೊಂದಿಗೆ ಸನಾನ್ಯ ನುಡಿಸು: ದ್ರ 


೬ 


2೩. 


ಕಲಾಕೋನಿದ ಹೆರ್ತಿಕೋಟಿ ಸುಬ್ಬಣ್ಣ ೩೫ 


ರಿಂದ ಸ್ವಲ್ಪ ಹಣವೂ ದೊರೆಯಿತು. ಕೃಷ್ಣಾ ಚಾರ್ಯರಿಂದ ತಬಲದ ಕ್ರಮತಿಕ್ಷಣ 
ಪ್ರಾಸ್ತವಾದರೆ ಈಸ್ವರ ಭಾಗವತರಿಂದ ಗಾತ್ರಸಂಗೀತದ ಅಧ್ಯಯನದಲ್ಲಿ ಕ್ರಮಶಿಕ್ಷಣ 
ದೊರೆಯಿತು. ವರ್ಣಗಳ, ಕೀರ್ತನಗಳ ಅಭ್ಯಾಸ ಆದುದಲ್ಲಜೆ ಹಾರ್ಮೋನಿಯಂ 
ಬಾರಿಸುವುದೂ ಕೆರಗತವಾಯಿತು. ಈ ಸಂದರ್ಭದಲ್ಲಿ ದಕ್ಷಿಣಪ್ರಾಂತಗಳಲ್ಲಿ ಎರಡು 
ವರ್ಷ ವಾಸವಾಯಿತು. ತಾಯಿಯ ಕರೆಗೆ ಓಗೊಟ್ಟು ಸ್ವಗ್ರಾಮಕ್ಕೆ ವಾಪಸ್ಸು ಬಂದನು 


ತಬಲ, ಹಾರ್ಮೋನಿಯಂ, ಗಾತ್ರಸಂಗೀತಗಳ ಅಧ್ಯಯನಗಳಲ್ಲಿಯ ನೈಪುಣ್ಯ, 
ಸುಬ್ಬಣ್ಣನನ್ನು ಸುಮ್ಮ ನೆ ಕೊಡಲು ಬಿಡಲಿಲ್ಲ. ತುಶುವನೂರಿನನಿನ' ಜನತೆ ನಾಟಕ 
ಔಲಸಲು 'ಆಹ್ವಾನಿಸಿದಾಗ ಒಪ್ಪಿಕೊಂಡು ಅಲ್ಲಿಗೆ ಹೋದ. (ಗುಲೇಬಕಾವಲಿ' "ಸದಾರಮೆ? 
' €4ಪಾಂಡವವಿಜಯ? ಇತ್ಯಾದಿ ನಾಟಕಗಳೆನ್ನು' ಕಲಿಸಿ ಆಡಿಸಿ ವಿಶೇಷ ಯಶಸ್ಸ ನ್ನು ಗಳಿಸಿದ. 
ಇದೇ ಸಮಯಕ್ಕೆ ಹಿರಿಯೂರಿಗೆ ಅಗಳಿ ತಿಪ್ಪೆಯ್ಯನವರ ನಾಟಕ ತನನ ಆಗಮಿಸಿತು 
' ತಿಪ್ಪಯ್ಯನವರಿಂದ ಸುಬ್ಬಣ್ಣ ನಿಗೆ ಆಹ್ವಾನ. ಕಂಸನಿಗೆ ಸುಬ್ಬ ಣ್ಣ ನ ಆಗಮನ. ಕಲಾ 
ಚಾತುರ್ಯ, ಪ ಪಾಂಡಿತ್ಯ, ಇ ಧ್ರಯ್ಯುನವರ ಮನಸ್ಸನ್ನು ತೃಃ ಫ್ರಿ ಸಡಿಡು: ತಿಪ್ಸೆಯ್ಯೆನವರಿ 
ಗಾದರೂ ತಮ್ಮ , ಕಂಪನಿಯನ್ನು ಆಗ ಅತ್ಯಂತ ಪ್ರ ದ. ಕಂಪನಿಗಳಾದ ಗುಬ್ಬಿ, ಕಂಪನಿ, 
ತೀತು ಕಂಪಫಿ ಇತ್ಯಾದಿಗಳ ಮಟ ಕ್ಕೆ ತ6ಬೇಕೊಬ ಅಭಿಲಾಷೆ. ಅದಕ್ಕಾಗಿ 
ಒಳ್ಳೊಳ್ಳೆಯ ನಟರನ್ನು ಕರೆಯಿಸುವ ಹಂಬಲ. ಈ ಆಕಾಂಕ್ಷೆ ನುರಿತ ಕಲಾವಿದರಾದ 
ಬೆನ್ನ] ಸೆ ಸೂರ್ಷಾಯದ, ಆನೇಕಲ್ಲ ಶೀನಸ್ಪ, ಮುನಿಸ್ವಾಮಿ, ರಂಗಸ್ವಾಮಿ, ಲಕ್ಷ್ಮೀ 
Bx, ಕಲಾನಿಲ್ಲಿ, ಸ್ತ್ರ ಸ ನಮಿತ ಶ್ರಧಾರಿಗಳಾದೆ ನಾಗೇಶ, ಕೃಷ್ಣರಾಯ, 
| ಕಿವುಡಭೀಮ ಮುಂತಾದವರು ಒಂದೆಡೆ “ೇರುವುಡಕ್ಕೆ ಕಾರಣವಾಯಿತು. ಪ್ರತಿಭಾವಂತರ 
ಸ್ನೇಹ ದರ್ಶನ ಇವುಗಳಿಂದ ಪ್ರಗತಿ ತಂತಾನೆ ಆಗುತ್ತ ದಂತೆ, ಪ್ರತಿಭಾನಂತನಾದ 
 ಸುಬ್ಬಣ್ಣನಿಗೆ ಕಲೆಯ ಅಭಿನೃದ್ಧಿ ಅಯಾಜಿತವಾಗಿ ಮೈಗೂಡಿತು. "ಗುಲೇಬಕಾವಲಿ' 
(ಮುಂದಾರೋಜ್ವ ಲೈ" ಸದಾರಮೆ "ಕಾಳಿದಾಸ' "ಸುಭದ್ರಾಪರಿಣಯ' “ಪಾಂಡವ 
ವಿಜಯ” *ಹರಿಶ್ಚಂದ್ರ? "ಪ್ರ ಪ್ರಭಾಮಣಿ ನಿಜಯ' "ಲಂಕಾದಹನ? " ಸಂಪೂರ್ಣ ಚನ 
ಯಣ? ನಾಟಕಗಳ ಪ ಪ್ರದರ್ಶನಗಳು ಸುಬ್ಬಣ್ಣ ನಿಗೆ ಹೊಸ ಹೊಸ ಮಟ್ಟುಗಳ ಕಂದವೃ 
ಗಳ ಸೀಸಸದ್ಯಗಳ, 'ಪರಿಚಯಮಾಡಿಸುನನರ ಜೊತೆಗೆ ಸ್ತ್ರೀ ಕ ತ್ರಧಾರಿ ಕಜ 
ಸ್ನೇಹನನ್ನೂ ಮಾಡಿಸಿದವು. ಅಷ್ಟರಲ್ಲಿ ಇವರ ಕಂಸನಿ ಆರ್ಥಿಕ ಮುಗ್ಗ ಟ್ವಿನಿಂದ ಮುಚ್ಚಿ 
| ಹೋಯಿತು. 2 
ಸುಬ್ಬಣ್ಣ ಹಾಗೂ ವಾಸು ಇಬ್ಬರೂ ಕಂಪನಿ ಮುಚ್ಚಿ ದುದರಿಂದ ತುರುವನೂರಿಗೆ 
ಬಂದು ಫಟ ಅಲ್ಲಿನ ಜನ ಇದು ತಮ್ಮ ಪುಣ್ಯವೇ ಭಾವಿಸಿದರು. ತುರುವೆ 
4 | ನೂರಿನ ಕಲಾಪ್ರೇಮಿಗಳು ಈ ಇಬ್ಬರನ್ನು “ಕೂಡಿಕೊಂಡು ಒಂದು ನಾಟಕೆ ಸಂಸ್ಥೆ 
& ಯನ್ನು ಕಟ್ಟದರು. ಅವರಲ್ಲಿ ರಾಘವರೆಡ್ಡಿ ಉತ್ತಮ ಸ್ತ್ರೀ ಪಾತ್ರಧಾರಿಯಾಗಿದ್ದ. 
ಕಂಪನಿ ಕಟ್ಟಿ 'ದರೆಂಬ ಸುದ್ದಿ ತಿನ ರ್ರಯ್ಯನಿಗೆ ತಿಳಿದಕೂಡರೆ ಅದನ್ನು ಮುರಿಯುನ ಮತ್ತು 


ಜೇ ಜ್ಯ: 


ಗೆ ಮಾನವಿಕ ಕರ್ಣಾಟಕ 


ತನ್ನ ಕಂಸನಿ ನಟರನ್ನು ಪುನಃ ಕಂಸನಿಗೆ ತರುವ ಆತೆಮರುಕಳಿಸಿ ಅದರ ಹೊಂಚೆನಲ್ಲಿ ನಿರತ 7 
ನಾದ. ಅಗಳಿ ತಿಪ್ಪು್ಯು ಅತ್ಯಂತ ಉಪಾಯಾಂತರಿ. pies ಕಂಪಸಿಯನ್ನೂ . 3 
ಮುರಿದ. ಮತ್ತೆ ಸುಬ್ಬಣ್ಣ use HE ತನ್ನ ಕಂಸನಿಗೆ ಪುನಃ ಸ ತ 
ವಂತೆ. ಮಾಡಿದ. ಈ ಸಮಯಕ್ಕೆ ಕಂಪನಿಯಲ್ಲಿ ರ ಪಾತ್ರದಲ್ಲಿ ಪ್ರಸಿದ್ಧಿ ' 
ಯನ್ನು ಪಡೆದ ಮಂಜುನಾಥಯ್ಯ, ಒರ್ಫೂ ಲಕ್ಷ್ಮಣರಾವ್‌, ಸುಂದರನ್ನು ಸ... 
ತಮ್ಮ. ಪಾಸ್ಪಣ್ಣ (ಬಿ. ಜಯನ್ನ್ಮು ನವರ ಮಾವ) ಮೊದಲಾದ ಪ್ರಸಿದ್ಧ ke ಸ 
ರಿದ್ದರು. ಇನು ಸಂಪರ್ಕ Fy ),ಣನಿಗೆ ಅಪ್ಯಾಯಮಾನವಾಗಿತ್ತು. ತಿಸ್ಪಯ್ಯೆನ ಶಿ 
ಕಂಪನಿ ಹಿರಿಯೂರು, ಚಳ್ಳಕೆರೆ, 'ಮೊಳಕಾಲ್ಮೂ ರು ಮೊದಲಾದ ಸ್ಥ ಳಗಳಲ್ಲಿ ನಾಟಕ 
ಗಳನ್ನು ಪ್ರದರ್ಶಿಸಿ ರಾಮದುರ್ಗಕ್ಕೆ ಬಂದು ಬೀಡುಬಿಟ್ಟ ತು. ತಾಳ! ಜನಾ ಡಿ 
ದರಣೀಯವಾದರೂ ಸಂಸ ನಿಯ ಪರಿಸ್ಥಿತಿ ಚಿನ್ನಾಗಿರಲಿಲ್ಲ. ಅದರಲ್ಲೂ ಮಾಲಿಕೆ ' 
ರಲ್ಲೊಬ್ಬರಾದ ಪಟ್ಟದಯ್ಯ (ಅಗಳಿ ತಿಪ್ಪ ಲಯ್ಯನ ಸೋದರ) ಹೇಳದೆ ಕೇಳದೆ ರಾತ್ರೋ 
ರಾತ್ರಿ ಸಲಾಯವಡಿದ್ದು ಎಲ್ಲರಿಗೂ ಶೋಚನೀಯ ಅವಸ್ಥೆಯನ್ನು ತಂದಿಟ್ಟಿತು. ' 
ಆ ಫುಣ್ಯಾತ್ಸ ಕೇವಲ ಓಡಿಕೋಗಿದ್ದಿ ಲ್ಲ, ಕಂಪನಿಯ ಸಾಮಾನುಗಳನ್ನು ಒಬ್ಬರಿಗೆ re: | 
ಹಾಕಿ ಮತ್ತೆ, ಕಲಸಾಮಾನುಗಳನ್ನು ಕೆಲಸಹೋದ್ಯೋಗಿಗಳೊಂದಿಗೆ ಹ ಕೊಂಡು ' ಆ 
ಹೋಗಿದ್ದ. ಕಂಪನಿ ಭಟಿದ ಗಮನಕ್ಕೆ ಬಂದು ಆತ ಹಾಗೆ ಮಾಡಿದ್ದ. A 
ಸುತ್ತಲೂ ಎಲ್ಲಿ ವಿಚಾರಿಸಿದರೂ ಯಾನ ಸುಳಿವೂ ಸಿಕ್ಕಲಿಲ್ಲ. ಹೊತ್ತು ಏರಿದಹಾಗೆ ' 
ಹೊಟ್ಟಿ ಹಸಿವು ಹೆಚ್ಚಾ ಗುತ್ತಿತ್ತು. ಯಾರೂ ಬಿಡಿಕಾಸು ಕೊಡಲು ಮುಂದೆ ಬರಲಿಲ್ಲ. 
ಳಗ ಸುಬ್ಬಣ್ಣನೇ ಸ್ವಲ್ಪ ಲ್ಪ ಧೈರ್ಯ ವನ್ನು ತೆಗೆದುಕೊಂಡು ಹೋಟಿಲ್‌ ಮಾಲಿಕನನ್ನು ಕಂಡು ' 
ತನ್ನ  ತೆವಿಯಲ್ಲಿದ್ದ ಹತ್ತ ಕಡಕು ಆಭರಣಗಳನ್ನೇ ಆತನಲ್ಲಿ ಮಾರಿ ಆ ಸನುಯದಲ್ಲಿ ಅಲ್ಲಿ ' 
ಉಳಿದಿದ್ದ ತನ್ನ ಸಹೋದ್ಯೋಗಿಗಳಿಗೆ ಊಟವನ್ನು ಹಾಕಿಸಿ ಉಳಿದ ಹಣವನ್ನು 
ಆನರವರ ಊರಿನ ದಾರಿಗೆ ಸಹಾಯವಾಗುವ ಹಾಗೆ ಹಂಚಿಕೊಂಡನು. ಅವನಿಗೆ ಆಗ 
ಬಂಗಾರಕ್ಕಿಂತ. ವಿಶ್ವಾಸ್ಕ ಪ್ರೇಮ, ಶಾಶ್ವತಗಳಾಗಿ ಕಂಡಿದ್ದೆ. ಅಗಳಿ ಕಂಸನಿಯ ' 
ಸುನರ್ಕ ಅಂದಿಗೆ ಕೊನೆಯಾಯಿತು, “ಸ್ವಾರ್ಥತೆ ಅತ್ಯಲ್ಪ, ನಿಸ್ವಾರ್ಥತೆ ಅಮೋಘ' 
ಎಂದು ಅಂದಿನ ಆ ಕಳವಳಕಾರಕ ಚಿತ್ರವನ್ನು ಇಂದಿಗೂ ಸ್ಮರಿಸಿಕೊಳ್ಳುತ್ತಾರೆ ಸಹೋ 
ದ್ಯೋಗಿ ಬಾಲೇನಹಳ್ಳಿ (ಚಳ್ಳಕೆರೆ ತಾ.) ಪಟೀಲ್‌ ಬಿ. ಪಿ. ಮಲ್ಲಾರೆಡ್ಡಿ. 
ಕಳ್ಳಗತ್ತಿನಿಂದ ಕಂಪನಿ ಕದಗಳು ಕಿತ್ತುಹೋದ ಮೇಲೆ ಸುಬ್ಬಣ್ಣನು ತನ್ನ 
ಊರಿನತ್ತ ದಾರಿಹಿಡಿದ. ಆಗ ಅವನ ಜೊಕೆ ಅನನ ಊರಿಗೆ ಬಂದ ಇನ್ನೊಬ್ಬ ಬ್ಬ ವ್ಯಕ್ತಿ 
ವಾಸು. ಹಿರಿಯೂರಲ್ಲಿ ಇಬ್ಬರೂ ನೆಲೆನಿಂತರು. ಹರ್ತಿಗೆ ಹೋದ ಸುಬ್ಬಣ್ಣ Ry 
ನುಡಕರಿನಾಯಕನ ಕೋಟಿಗೆ ಹೋದ. ಅಲ್ಲಿಯ ಗಣ್ಯವ್ಯಕ್ತಿ ಜೋಯಿಸ ಲಕ್ಷ್ಮೀ 
ನರಸಸ್ಪನವರ ಮಗ ಪುಟ್ಟಣ್ಣನ ಜೊತೆ *ಪ್ರಹ್ಲಾದನಾಟಕ' ಅಭ್ಯಾಸ, ಕೆಲವೇ ವತ ಕ 
ಗಳಲ್ಲಿ ನಾಟಕ ಪ್ರ ಕ್ರ ದರ್ಶನ. 'ಅದಂತರ ಅದೇ ಗ್ರಾ ಮದಲ್ಲಿ “ಸುಭದ್ರಾಸರಿಣಯೆ' ನಾಟಕದ | 
ಪ್ರದರ್ಶನ, ಅತ್ತ ಹಿರಿಯೂರಲ್ಲಿದ್ದ ತಾ ನಾಟಕ ಚನಲತೆ ಸುಬ್ಬಣ್ಣ ನನ್ನು ' 


ಕೆಲಾಕೋನಿದ ಹರ್ತಿಕೋಟಿ ಸುಬ ಣ ಕ್ನಿಕ 
ಬಣ 


ಮತ್ತೆ ಹಿರಿಯೂರಿಗೆ ಬರುವಂತೆ ಮಾಡಿತು. ವಾಸುವಿನ ಸ್ನೇಹಿತ ಎನೆಬಸವಣ್ಣ 
ನಾಟಕದ ಎಲ್ಲ ಭಾರವನ್ನೂ ಹೊರಲು ಸಿದ್ಧವಾಗಿದ್ದ .ಪಾತ್ರವಹಿಸುವುದರ ಜೊತೆಗೆ. 
ಆದರೆ ಕೆಲವರು ಬಹಳ ಹುರುಪಿನಿಂದ ಮುಂದೆ ಬಂದು ಅದಕ್ಕೆ ಇನ್ಮುಡಿ ಭಯದಿಂದ 
ಏಕದ ಹಿಂದಕ್ಕೆ ಸರಿಯುತ್ತಾರೆ. ಇಂತಹ ಸಹವಾಸ ನಾಟಕ ನಿಲ್ಲುವುದಕ್ಟೂ 
ಒಮ್ಮೊಮ್ಮೆ ಕಾರಣವಾಗುವುದುಂಟು ಆದರೆ ನಾಟಕ ಕಲಿಸುವ ವ್ಯಕ್ತಿ ಗಟ್ಟಿಗನಾಗಿದ್ದರೆ 
| ಇಂತಹ ಎಲ್ಲ ಘಟನೆಗಳನ್ನೂ ಎದುರಿಸಿ ಯಾರಾದರೂ ಪಾತ್ರಮಾಡುವುದನ್ನು ಬಿಟ್ಟರೆ 
ಇನ್ನೊಬ್ಬರಿಂದ ಪಾತ್ರ ಮಾಡಿಸಿ ನಾಟಕ ಯಶಸ್ವಿಯಾಗುಸಂತೆ ನೋಡಿಕೊಳ್ಳು ತ್ತಾನೆ. 
| ಶ್ಯಾ|| ಶ್ರೀಕಂಠಯ್ಯ ಸುಭದ್ರೆಯ ಪಾತ್ರ ಮಾಡಲು ಹಿಂಜೀಟುಹಾಕಿದಾಗ ಸುಬ್ಬಣ್ಣನಿಗೂ 
1 ಹೀಗೆ ಮಾಡಬೇಕಾಯಿತು. ಆಗ ಆತ ಕೋಟಿ ಸಿದ್ಧನಾಯಕನನ್ನು ತಯಾರುಮಾಡಿದ. 
ಇವರ ನಾಟಕಗಳಲ್ಲಿ ಎಷ್ಟು ತೊಂದರೆಯಿತ್ತೆಂದರೆ ಪ್ರತಿಯೊಂದು ಕೆಲಸಕ್ಕೂ 
ಹಾರ್ಮೋನಿಯಂ ನುಡಿಸುವುದಕ್ತೂ ಬೇರೆ ಮನುಷ್ಯರು ಇರಲಿಲ್ಲ. ಅಂತೆಯೇ ವಾಸುನಿಗೆ 
| ಸುಬ್ಬಣ್ಣ ಸುಬ್ಬಣ್ಣನಿಗೆ ವಾಸು ಹೀಗೆ ಒಬ್ಬರಿಗೆ ಇನ್ನೊಬ್ಬರು ಹಾರ್ಮೊನಿಯಂ ನುಡಿಸಿ 
ಅಭಿನಯವೆಸಗುತ್ತಿದ್ದರು. ಇಷ್ಟರಲ್ಲಿ ಸುಬ್ಬಣ್ಣ ಹಾಗೂ ವಾಸೂ ಕೂಡ ಅಗಲ 

ಬೇಕಾಯಿತು. ವಾಸು ತನ್ನ ಊರಿಗೆ ಪ್ರಯಣ ಬೆಳೆಸಿದ. ಆಗ ಸುಬ್ಬಣ್ಣ ಒಬ್ಬನೇ 
ಮುಂದೆ ನಡೆದ ನಾಟಕಗಳ ಕೇಂದ್ರಬಿಂದುವಾದ. 

ವಾಸುವಿನ ನಿರ್ಗಮನ ಸಂಗೀತ ಪ್ರೇಮಿ ಸೂರಣ್ಣನ (ಮಲೇರಿಯಾ ಆಫೀಸಿನ 
ಫೆ. ಸೂರೈನಾರಾಯಣರಾವ್‌) ಆಗಮನ ಸರಿಯಾಯಿತು. ಶಿರಹಟ್ಟಿ ಕಂಪನಿಯ 
ನಾಟಕ «ಭೋಜಪ್ರಬಂಧ'ದ ಪ್ರದರ್ಶನ. ಸುಬ್ಬಣ್ಣನ ಹಾರ್ಮೊನಿಯಂ ಶ್ಯಾ॥ 
ಶಾಮಣ್ಣ ನ ಪಿಟೀಲು ಮತ್ತು ಚಳ್ಳ ಕೆರೆ ಸೂರನಾಯ್ಡನ ತಬಲ ಆ ನಾಟಕಕ್ಕೆ ನಿಶೇಷ 
ಕೀರ್ತಿಯನ್ನು ತಂದುಕೊಟ್ಟವು... ಪಾತ್ರವಹಿಸುವ ಗೀಳು ಸುಬ್ಬಣ್ಣ ನಿಗೆ ವಿಶೇಷ, 
ಗಂಡುಧ್ವನಿ ಆದರೂ ಸ್ತ್ರೀ ಪಾತ್ರ ಹಾಕಲೇಬೇಕೆಂಬ ಛಲ. ಒಮ್ಮೆ ಆ ಕೆಲಸಕ್ಕೂ 
ಕ್ಸ ಹಾಕಿದ “ಸುಭದ್ರಾ ಪರಿಣಯ? ನಾಟಕದಲ್ಲಿ *ಸುಭಸ್ರಿ'ಯ ಪಾತ್ರೆಧಾರಿಯಾದ. 
ಆಗ "ಅರ್ಜುನ ಪಾತ್ರಧಾರಿ ಸೂರಣ್ಣ. ಸುಭದ್ರಾ ಸರಿಣಯದಲ್ಲಿ ಹಾಡಿನದೇ ಒಂದು 
ವಿಶೇಷ. 

«ಸಣಿ ಪೌರ್ಣಿಮಾ ಶಶಿಧರನಂ ತೊರ್ಪ ಜೆಲ್ವಯತಿ ನೋಡೆ” 

4ಪರಿಹಾಸಗೈ ವರೆ? ಇತ್ಯಾದಿಗಳ ಮಾಧುರ್ಯ ಕೇಳಿದವರು ಎಂದೂ ಮರೆಯ 
ಲಾರರು. «ಒನ್ಸ್‌ ಮೋರ್‌'ಗಳೆ ಸುರಿಮಳೆ. ಜನ ಎಷ್ಟು ಭೇಷ್‌ ಎಂದರೂ ಪುರುಷ 
ಪಾತ್ರಕ್ಕೇ ತನ್ನ ಶರೀರ ಹೇಳಿಮಾಡಿಸಿದ್ದು ಎನ್ನುವುದನ್ನು ಸುಬ್ಬಣ್ಣ ಅರಿತುಕೊ್ಬಲ್ಲು 
ಮರೆಯಲಿಲ್ಲ. ಅಂತೆಯೇ ಮುಂದೆ ಆತ ಪುರುಷ ಪಾತ್ರಗಳನ್ನೇ ವಹಿಸುತ್ತಿದ್ದ; ಈ 
ಮಧ್ಯೆ ಸಿಟೀಲು ನುಡಿಸುವುದನ್ನೂ ಕಲಿತುಕೊಂಡ. | 

ಗನ್ನಾಯಕನಹಳ್ಳಿ, ಐಮಂಗಲ, ಮದಕರಿನಾಯಕನಕೋಟಿ, ವದ್ದಿಕೆಕೆ ಯರ 
ಬಳ್ಳಿ, ಹರ್ತಿಕೋಟೆ, ಚಿಕ್ಕೋನಹಳ್ಳಿ, ಹೊರಕೇರಿ ಮುಂತಾಗಿ ಅನೇಕ ಊರುಗಳಲ್ಲಿ 


ತಿಲ ಮಾನವಿಕ ಕರ್ಣಾಟಕ ; 


ನಾಟಕಗಳನ್ನು ಕಲಿಸುವ ನಿರ್ದೇಶಕನಾಗಿ ಹೋಗಿ ಹಳ್ಳಿ ಹಳ್ಳಿ ಗೆ ಅನೇಕ ಕಲಾವಿದರನ್ನು 
ಸುಬ್ಬಣ್ಣ ತರಸೇತುಗೊಳಿಸಿದುದಲ್ಲದೆ ತಾನೇ ಸ್ವತಃ ರಾ ಪ್ರತಾಪಸಿಂಹ” ಎಂಬ 
ನಾಟಕ ಬರೆದು ಹಿರಿಯೊರಿನಲ್ಲಿ ಮಕ್ಕಳ ಕಡೆಯಿಂದ ಆಡಿಸಿದನು. ಚಿಕ್ಕೇನಹಳ್ಳಿ ಯಲ್ಲಿ" 
ಬಿ. ಪುಟ್ಟ ಸ್ವಾ ಮಯ್ಯನವರ "ಕುರುಕ್ಷೇತ್ರ ನಾಟಕ” ತಳಕಿನಲ್ಲಿ ದಿ॥ ಜೆ. ಎಸ್‌ "ವೆಂಕ. 
ಣ್ಲಯ್ಯನವರ ತಂದೆ ಸುಬ್ಬಣ್ಣನವರು ಬರೆದ “ಚಿತ್ರಾಂಗದ” "ನಾಟಕ ಇತ್ಯಾದಿಗಳನ್ನು ' 
ಹರ್ತಿಸುಬ್ಬಣ್ಣ ರಂಗದ ಮೇರಿ ಪ್ರಯೋಗಕ್ಕೆ ತಂದು ಅನೇಕರಿಂದ ಸೈ ಸೈ ಅನ್ನಿಸಿಕೊಂಡ. 
ಸಂಸಾರದ ಭಾರ, ನಾಟಕ ಕಲೆಯ ಪ್ರಸಾರ ಎರಡೂ ಸುಬ್ಬಣ್ಣ ನ ದೇಹವನ್ನು ಒಳೆ 
ಒಳಗೇ ನವೆಸಿದ್ದವು | 
ದಿ. 18. 4_55ರಂದು ಶಿಷ್ಯ ಮಲ್ಲಾ ರೆಡ್ಡಿಯ ಸಂಬಂಧಿಕರ ಊರು ಜೆಳಗಟ್ಟ ದಲ್ಲಿ * 
ನಾಟಕ ಕಲಿಸುತ್ತಿದ್ದ ಕಾಲದಲ್ಲಿಯೇ ರಂಗ "ತಾಲೀಮು ನಡೆದಲ್ಲಿಯೇ ಸುಬ್ಬ ಣ ಸೆ ಎಸೆ ps 
ನೋವು ಇದ್ದತ್ಸಿದ್ದಂತೆ ಕಾಣಿಸಿಕೊಂಡಿತು. ಸಧಿಹದಲ್ಲೇ ಇದ್ದ ಡಾ. ಗೋವಿಂದ ¥ 
ದಾಸ್ಯ ಶಿಷ್ಯ ಮಲ್ಲಾರೆಡ್ಡಿ, ಎಲ್ಲರೂ ಸುಬ್ಬಣ್ಯನಿಗೆ ವಿಶ್ರಾಮ ತೆಗೆದುಕೊಳ್ಳಲು ಹೇಳಿ ' 
ದರು. ಆದರೆ “ಕರೆಗಾಗಿ ತಾನು” ಎಂಬ ಅದರ ಸೇವೆಯಲ್ಲೆ ಕೊನೆಯುಸಿರೆಳೆಯೆ * 
ಬೇಕೆಂಬ ಸುಬ್ಬಣ್ಣ ಯಾರ ಹಿತವಚನವನ್ನೂ ಕೇಳಲಿಲ್ಲ. ಮತ್ತಿ ಯಥಾಪ್ರ ಕಾರ ಎರಡು ' 
ಸಂಟಿಯವರಿಗೆ ಪ್ರಾ ಕ್ಟೀಸ್‌ಮಾಡಿ ದಣಿದು ಮಲಗಿದೆ ಮಲಗಿಡವನು ಪುನ; ಏಳಲೇ ' 
ಇಲ್ಲ; ಕರೆಯಿಂದ ಆರಂಭಿಸಿದ ಜೀವನ ಕಲೆಯೆಸ್ಲೀ ಮುಕ್ತಾ ಯೆವಾಯಿತು. 


ಫೀಠಿಕೆ 

ಶಿಕ್ಷಣದ ಗುರಿ ಮಾನವನ ಸುಖಸಾಧನೆ. “ಎಲ್ಲರ ಸುಖದಲ್ಲಿ ತನ್ನ ಸುಖವೂ 
ಸೇರಿಕೊಂಡಿದೆ ; ಆದರೆ ತನ್ನೊಬ್ಬನ ಸುಖದಲ್ಲಿ ಎಲ್ಲರ ಸುಖವೂ ಇಲ್ಲ” ಎಂಬ ಆರಿ 
ವನ್ನು ಶಿಕ್ಷಣವ್ರೆ ಮನವರಿಕೆ ಮಾಡಿಕೊಡಬೇಕು. . ನಾವು ಕಲಿಯುವುದೆಲ್ಲವೂ “ನಾನು? 
“ನನ್ನದು? ಎಂಬ ಸಂಕುಚಿತವಾದ ಅಹೆಂಕಾರೆ . ಮಮಕಾರ ಭಾವಗಳನ್ನು ಇಲ್ಲವಾಗಿಸ 
ಬೇಕು ; "ನಾವು, "ನಮ್ಮೆಲ್ಲರದು' ಎಂಬ ವಿಶಾಲ ಭಾವನೆಯನ್ನು ಬೆಳೆಸುವಂತಿರಬೇಕು. 
ವೇದ ಉಪನಿಷತ್ತುಗಳ ಕಾಲದಲ್ಲಿದ್ದ ವಿಶ್ವವಿಶಾಲ ಭಾವನೆಯು ಇಂದು ಒಂದು ನೆನಪಾಗಿ 
ಮಾತ್ರ ಉಳಿದಿದೆ. "ಈ ದಿನ ಮಾತ್ರ ಸುದಿನ; ನಾಳೆ ಇನ್ನೂ ಕೆಟ್ಟ ದಿನ' ಎಂಬ 
ಅಭಿಪ್ರಾಯ ಸಾಮಾನ್ಯವಾಗುತ್ತಿದೆ. ಸ್ವಾರ್ಥ ವಿಶ್ವರೂಪವನ್ನು ತಾಳುತ್ತಿದೆ. ಅದರ 
ಜ್ವಾಲೆ ನಿನೂ ಇಲ್ಲದವರನ್ನು ಭಸ, ಮಾಡುತ್ತಿ, ದೆ ಹಾ ಶ್ಯಕ ಸ "ಗುರಿಯಿಲ್ಲದ 
ತಿನ್ನ, ಮಾನವೀಯತೆಯಿಲ್ಲದ ಜೀವನ - ಇವುಗಳು ಮಾನನತಾನಾದಿಗಳಿಗೆ ಮಂಕು 
ಹಿಡಿಸುತ್ತಿವೆ. ಹೊಟ್ಟಿಗೆ ಅನ್ನ, ಜೀವನಕ್ಕೆ ಭದ್ರತೆ, ನೈತಿಕ ಹಾಗೂ ಆಧ್ಯಾತಿ ಕೆ 
ಮೌಲ್ಯಗಳು ಇವುಗಳ ತೊ ಯಾವುದು ಆತ್ಯಗತ್ಯ ಎಂಬುದು ನಿರಂತರ ಸಮಸ್ಯೆ 
ಯಾಗಿದೆ... ಮಾನವ ಪ್ರಾಣಿಯನ್ನು * ಪರಿಪೂರ್ಣ ಮಾನವ 'ನನ್ನಾಗಿಸಬೇಕಾದ 
ಶಿಕ್ಷಣದ ಸ್ವರೂಪ ಅಂದು ಹೇಗಿತ್ತು, ಇಂದು ಹೇಗಿದೆ ಮತ್ತು ಮುಂದೆ ಹೇಗಿರಬೇಕು. 
ಸಕ” ಸ್ಕೂಲ ವಿವರಣೆ ಈ ಲೇಖನದ ಗುರಿ. ಪರಿಹಾರ ರೂಪದ ಸೂಕ್ಷ್ಮ ನಿವರಣೆ 
ಯನ್ನು ಪ್ರಾಜ್ಞ ಓದುಗರ ಸೃಜನಾತ್ಮಕ ಕಲ್ಪನೆಗೇ ಬಿಚ್ಚಿರುವುದು. 


'ಶಿಕ್ಷಣ ಅಂದು 
ಜೀನಿಗಳು ಹುಟ್ಟುತ್ತ ವೈ ಬೆಳೆಯುತ್ತವೆ, ಬದುಕಲು ಹೋರಾಡುತ್ತವೆ, ಸಂತತಿ 
ಯನ್ನು Wadd 3. ಈಸ್ಮಿ ತಿಗಳು ಸಃ ಉಂಟು, ಬುದ್ಧಿ, ಮನಸ್ಸು 
ಗಳು ಮಾಠವನನು ಸೃಷ್ಟಿಯ ಕಿರೀಟವನ್ನಾ, ಗಿಸಿ ಆದರೆ ಮಾನವನ ಮಾತ್ರ ವಿರೆಂತರೆ 
ಬದಲಾಯಿಸುತ್ತಿದ್ದಾ ನೆ-ತನ್ನದೇ ಆದ ಜೇವನ ನ್ಯಾ ಗಳೊಡನೆ, 


೪೦ ಮಾನನಿಕ ಕರ್ಣಾಟಕ 


ಅಂದಿನ, ಅಂದರೆ ಪುರಾತನ ಭಾರತದಲ್ಲಿನ ಶಿಕ್ಷಣದ ವ್ಯವಸ್ಥೆಯ ಪಕ್ಷಿನೋಟವನ್ನು ' 
ನೋಡೋಣ. ಸರ್ವಶಾಸ್ತ್ರ ಪ ಪಾರಂಗತನಾದ ಸದ್ಗುರುವನ್ನು ಹುಡುಕುತ್ತಾ, ಜಾ ೧ ನಾರ್ಥಿ 4 
ಯುವಜನ ಮುನ್ನಡೆಯುತ್ತಿ ದ್ದರು. ದೂರದ ಅರಣ್ಯ ದ ವ್ಯೆ ಪ ಶಿಷ್ಯರಿಗಾಗಿ ಕಾದೃ ' ಶ್ರ 
ಕುಳಿತಿರುತ್ತಿದ್ದರು ಆ ಗುರುಶ್ರೇಷ್ಠರು. ಲೌಕಿಕ ಹ ಆಧ್ಯಾತ್ಮಿಕ ಶಿಕ್ಷಣವನ್ನು ಮನ" 3 
ಸಾರೆ ಬಯಸಿ ) ಹೋಗುತ್ತಿ ದ್ದರು ಆ ಶಿಷ್ಯರು. ಸರಳತೆ, ಸತ್ಯಸಂಧತೆ ಹಾಗೂ ಜ್ಞಾ ನದ .' 
ಸಾಕಾರ ಮೂರ್ತಿಯಂತಿದ್ದ ಆ ಗುರುವು ಶಿಷ್ಯರ ಕುಲ-ಗೋತ್ರ, ಸಿರಿತನ ಬಡತನ, ತ 
ವಿದ_ಅವಿಷ್ಯೆ, ಸಾಮಾಜಿಕ ಸ್ಕಾ ನಮಾನ - ಈ ಯಾವುದನ್ನೂ ಪರಿಗಣಿಸದೆ ಅವರ" ತ 
ಸುದರ, ಸುದೃಢ, ಸೌಮ್ಯ Es ಗಾಂಭಿರ್ಯ ವ್ಯಕ್ತಿತ್ವದ ನಿರ್ಮಾಣಕ್ಕೆ ತನ್ನ ನ್ನೇ 
ಅರ್ಥಿಸಿಕೊಳ್ಳುತ್ತ, ದ್ದನು. ಆ ಶಿಷ್ಯರಾದರೋ ಶ್ರ ದ್ಧ ಅಸಕಿ, ಭಕ್ತಿ, ಗೌರವ ಹಾಗೂ ' 
ಸೇವಾಭಾವಗಳೊಡನೆ ವಿದ್ಯಾರ್ಜನೆ ಮಾಡುತ್ತಿದ್ದ ರು. ಗುರಿ ಸಾಧನೆಗಾಗಿ ಕಠಿಣ ' 
ನಿಯಮಗಳ ಪಾಲನೆ, ಕಷ್ಟ ಕಾರ್ಪಣ್ಯಗಳ ಸಹಿಷ್ಣು 4 ಹಾಗೂ ಪ್ರೇಮ, ಕ್ಷಮೆ, ತ್ಯಾಗ ' 
ಮಯ ಜೀವನವನ್ನು ಜೇನು; ದ್ದರು. ಸುಖ ಸಮಾಜದ ಅಸ್ತಿತ್ವ ನಿರಂತರವಾಗಿ" 
ಸಾಗಲಿ ಎಂಬ ಒಂದೇ ಗುರಿಯನ್ನು ಹೊಂದಿದ್ದ ಆ ಗುರುವು ನಿರ್ಲಿಪ್ತ ಹಾಗೂ ನಿಷ್ಟಾಮ ' 
ಭಾವನೆಯಿಂದ ಜ್ಞಾ ನದಾನ ಮಾಡುತ್ತಿದ ನು, ಜನತೆ ಆ ಗುರುವಿನ ಸರಳ ಆದರೂ | 
ಸಮಾಧಾನಕರ ಜೀನನದ ಅಗತ್ಯ ಗಳನ್ನು. ಸಂತೋಷದಿಂದ ನೋಡಿಕೊಳ್ಳುತ್ತಿತ್ತು. 
ಸ್ವಾವಲಂಬಿ ಜನತೆಯನ್ನು, ಸೀಟಿ ಜಿನ ಯುವಜನತೆಯೆನು ಹೋರಟ 
ವನ್ನು ಬಯಸುವ ಸಜ್ಜ ನರನ್ನು ನಿರ್ಮಾಣ ಮಾಡುವುದು ಅಂದಿನ ಶಿಕ್ಷಣದ ಗುರಿ 
ಯಾಗಿತ್ತು. ಶ್ರೀ ರಾಮ, ಶ್ರೀ ಕೃಷ್ಣೆ » ಭಗವಾನ್‌ ಬುದ್ಧ, ಮಹಾವೀರ ಮುಂತಾದವ ' 


ಕೆಲ್ಲರೂ ಅಂತಹ ಉದಾತ್ತ ಶಿಕ್ಷಣದ ಕೊಡುಗೆಗಳು. : ಅಂದು ಜನತೆಯೆ ಜೀವನದ | 
ಗುರಿ, ಗುರುಗಳ ಜೀನನನ ಗುರಿ ಹಾಗೂ ಜಾ ಸ ನಾರ್ಥಿ ಯುವಕೆರ ಜೀವನದ ಗುರಿ ' 
“ಅತ್ಮನಿಕಾಸ ಮತ್ತು ಲೋಕ ಹಿತ” ಆಗಿತ್ತು. ' 
ಶಿಕ್ಷಣ ಇಂದು , 


ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಮೂವತ್ತಐದು ವರ್ಷಗಳೇ ಸಂದಿವೆ. ಈ 
ಡಸ್‌ ಜೀವನ ರೀತಿ-ನೀತಿಗಳು ದುರವಸ್ಥೆ ಇಳಿಯುತ್ತಿರುವುದು ಸ ಸರ್ವವೇದ್ಯ 
ನಾವು? ಎಂಬುದರ ಸಾ ನವನ್ನು “ನಾನು” ಹಸ ಸ್ವಾರ್ಥ ಭಾವನೆ ಕಾಡ್ಗಿಚ್ಚಿ ನಂತೆ 
ಆಕ್ರಮಿಸುತ್ತಿದೆ. i ಬಡೆತನ-ಸಿರಿತನಗಳ ಅಂತರ ಸತತವಾಗಿ ಹೆಚ್ಚುತ್ತಿ ಹೆ. 
ನೀತಿ-ನ್ಯಾಯ-ಧರ್ನುಗಳು ಬಡವರನ್ನು ಬರಡುಗೊಳಿಸಲು ಸಾ ರ್ಥಿ ಸಿರಿವಂತರು ₹ ಬಳಸು 
ತ್ತಿರುವ ಮಾರಕ ಅಸ ಸ್ರೃಗಳಾಗುತ್ತಿವೆ. ನಾಕು ಕ ಸುಖ್ಕ ಜ್‌ ನ್ಯಾಯ, ಸತ್ರ 
ಸಂಧಕೆ, ಪ್ರಾಮಾಣಿಕತೆ, ಮಾನವೀಯತೆ, ಭೂತನಯೆ - ಎಂದಿಗೂ ವಾಸ್ತ್ರವವಾಸಿ . 
ಲಾರದ ಆದರ್ಶಗಳಾಗುತ್ತಿ ವೆ. ಕೃತಕ ನಾಟಕೀಯ ಜೀವನ, ಪ್ರಚಾರದ | ಖ್ಯಾತಿ, 


© ಭಾ 3230ನ್ನು 7. ಹಾ” 


ಮ್‌ 


ಶಿಕ್ಷಣ ಮತ್ತು ಜೀವನ ೪೧ 
ತೋರಿಕೆಯ ದೊಣ್ಣ ಸ್ತಿಕೆ ಸತ್ವವಿಲ್ಲದ ಪದವಿ ಪತ್ರಗಳು - “ನಿಜವನ್ನು ಪಾತಾಳಕ್ಕೆ 
ತುಳಿದು ಮೆರೆಯುತ್ತಿವೆ. 


ಇಂದಿನ ಶಿಕ್ಷಣ ಯಾವ ರೀತಿಯಲ್ಲೂ ಬದುಕಿಗೆ ನೆರವಾಗುತಿ ಲ್ಲ. ಪಡೆದ ಪದವಿ 
ಗಳಿಗೆ ಸೂಕ್ತ ಉಜ್ಯೋಗಗಳಿಲ್ಲ. ಇರುವ ಉದ್ಯೋಗಗಳಿಗೆ ಅರ್ಹರಾದ, ಸಮರ್ಥರಾದ 


ಶಿಕ್ಷಿತ ಜನರಿಲ್ಲ. ಶಿಕ್ಷಣದ ಹೆಸರಿನಲ್ಲಿ ಸಾಮಾಜಿಕ ನ್ಯಾಯದ ಮಾನವೀಯತೆಯ ಕೊಲೆ 


ಯಾಗುತ್ತಿ ದೆ. ಮಾನವೀಯತೆಯನ್ನು ಉಳಿಸಲು ಸೃಷ್ಟಿಯಾದ ಕಾನೂನುಗಳು ಆ 
ಮಾನವೀಯತೆಯನ್ನೇ ಹೊಸಕಿಹಾಕುತ್ತಿವೆ. ಶಿಕ್ಷಣದ ಸವಲತ್ತುಗಳು ಕೇವಲ ಬುದ್ಧಿ 
ಜೀನಿಗಳೆಂದು ಕರಿಸಿಕೊಳ್ಳಲ್ಪಡುತ್ತಿರುವವರ ಮತ್ತು ಬಲ್ಲಿದರ ಸ್ವತ್ತಾಗುತ್ತಿವೆ. ಶಿಕ್ಷಣದ 
ಸುಧಾರಣಾ ಕಾರ್ಯಗಳಿಗಾಗಿ ಮುಡಿಸಿಡುತ್ತಿರುವ, ಬಡವರ ಬೆನರಿನ ಗಳಿಕೆಯಾದ 
ಅಪಾರ ಹಣವು, ಜವಾಬ್ದಾರಿಯುತ ಸ್ಥಾನಗಳಲ್ಲಿರುವ ಕಲವು ಸ್ವಾರ್ಥಿ ಅಧಿಕಾರಿಗಳ 
ಪಾಲಾಗುತ್ತಿದೆ. ಬಡವರ ಬೆವರು ಬುದ್ಧಿ ಜೀವಿಗಳ ಸುಖ ಜೀವನ ಸೌಧಗಳ ಆಧಾರ 
ವಸು ವಾಗಿದೆ. ಸಮಾಜಕ್ಕೆ. ಅನ್ನ ಕೊಡುವ ರೈತ್ತ ಸೇವೆ ಮಾಡುವ, ಕೊಳಕು ಮೈಯ 
ಕೂಲಿಕಾರ, ಮಲಿನತೆಯನ್ನೇ ಗುಡಿಸಿ ಹಾಕುವ ಜಲಗಾರ - ಇನರು ಯಾವ ಸಂದರ್ಭ 
ನಾಗರಿಕರಾದ ಬುದ್ದಿ ಜೀವಿಗಳ ಗಮನಕ್ಕೆ ಬರುವುದೇ ಇಲ್ಲ. ಆದರೂ ಇದರ ಪ್ರಾಮಾ 
ಚಿಕ ಸೇವೆಯಿಲ್ಲದೆ ಒಂದು ದಿನವೂ ಈ ನಾಗರಿಕರ ಬದುಕು ಸಾಗುವುದಿಲ್ಲ. ಇಷ್ಟೊಂದು 
ಸ್ವತಂತ್ರ ಜೀವನ ಇವರದು ! ಆದರೂ ಮಾನವೀಯ ವಸೌಲ್ಯಗಳಿಗಾಗಿ ಬದುಕುತ್ತ ರುವ 
ಒಲ್ಲಿದ ನಾಗರಿಕರು ಇಲ್ಲದೆ ಇಲ್ಲ. ಆದರೆ ಅವರ ಸಂಖ್ಯೆ ಅತ್ಯಲ್ಪ. 

ಲಂಚಕೋರ ಅಧಿಕಾರಿ, ದುರಾಶೆಕೋರ ವ್ಯಾಪಾರಿ, ಪರಮಸ್ವಾರ್ಥಿ ರಾಜ 
ಕಾರಿಣಿ ಇವರೆಲ್ಲರೂ ಶಿಕ್ಷಣ ಹೊಂದಿದವರ, ಪವಿತ್ರ ಹಿಂದೂ ಧರ್ಮದ ಮಹತ್ವವನ್ನು 
ಸಾರುವವರೆ. ಆದರೆ ಈ ಮೂವರಿಂದ ಶ್ರೀಸಾಮಾನ್ಯರಿಗೆ ಆಗುತ್ತಿರುವ ಅನ್ಯಾಯಕ್ಕೆ 
ಮಿತಿ ಎಂಬುದೇ ಇಲ್ಲ. ಬುದ್ಧಿಯನ್ನು ಬಂಡವಾಳ ಮಾಡಿಕೊಂಡು ಬದುಕುತ್ತಿರುವ 
ಬಹುಮಂದಿ ಬುದ್ಧಿ ಜೀನಿ ಶಿಕ್ಷಣ ತಜ್ಞ ರಿಂದ ಬುದ್ಧಿ ಯಿಲ್ಲದ ಬಡಜನತೆಗೆ ಆಗುತ್ತಿರುವ 
ಅನ್ಯಾಯದ ಒಂದು ತುಣುಕನ್ನು ನೋಡೋಣ. ನೀತಿ-ನ್ಯಾಯಗಳನ್ನು ಜೀವನದಲ್ಲಿ 
ಪ್ರತಿಬಿಂಬಿಸಬೇಕೆಂಬ ಅದರ್ಶಗಳನ್ನು ಹೊತ್ತು ಮುಂದಾಳಾಗಿ ನಿಂತಿರುವ ಶಿಕ್ಷಣ 
ವ್ಯವಸ್ಥೆಯು ಮಾಡುತ್ತಿರುವ ಅತಿದೊಡ್ಡ ಸಾಮಾಜಿಕ ಅನ್ಯಾಯದ ಘೋರರೂಸವನ್ನು 
ಸೆಕುಡರಿ ಶಿಕ್ಷಣದ ಇಬ್ಬಂದಿ ವ್ಯವಸ್ಥೆಯ ಉದಾಹರಣೆಯ ಮೂಲಕ ಮನಗಾಣಬಹುದು. 

ಭಾರತದ ಅಕ್ಷರಸ್ಥ ಜನರ ಸಂಖ್ಯೆ ಶೇಕಡ 40ಕ್ಕಿಂತಲೂ ಕಡಿಮೆಯಂತೆ. ಇನ್ನೂ 
ಒಟ್ಟು ಜನಸಂಖ್ಯೆಯ ಅರ್ಧವನ್ನೂ ಮಃಟ್ಟಿಲ್ಲ. ಈ 40% ಅಕ್ಷರಸ್ಯರಲ್ಲಿ ನಿಜವಾದ 
ವಿದ್ಯಾವಂತರು ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಉಳಿದವರು ಪದವಿ ಸಟ್ಟಿ 
ಗಳನ್ನು ಲಗತ್ತಿ ಸಿಕೊಂಡಿರುವವರಾಗಿದ್ದರೆ ಬುದ್ಧಿ ಜೀವಿಗಳೆಂದು ಕರೆದುಕೊಳ್ಳುತ್ತಾ ರೆ. 
ಇವರು ನಗರವಾಸಿಗಳು. ಸರ್ಕಾರಿ ಉದ್ಯೋಗಗಳಲ್ಲಿ, ವ್ಯಾಪಾರ-ಉದ್ಯಮಗಳಲ್ಲಿ, ರಾಜಿ 
ಕಾರಣಗಳಲ್ಲಿ ತೊಡಗಿ ಸುಖಜೀವನ ಸಾಗಿಸುವನರಾಗಿದ್ದಾರೆ. ಅದಕ್ಕೆ ಅನಕ್ಷರಸ್ಥರೂ; 


0 


೪೨ ಮಾನವಿಕ ಕರ್ಣೂಟಿತೆ 


ಅಜ್ಞಾನಿಗಳ, ಅನಾಗರಿಕರೂ ಆದ ಬಡಜನತೆ ಹಳ್ಳಿಗಾಡುಗಳಲ್ಲಿ ಹಸಿವಿನಿಂದ ಅನಾ 
Soa ನರಳುತ್ತಿದ್ದಾರೆ, ಇನ್ನೂ ಸಾಯೆಹೆ ಬಡುತಿದ್ದಾ ರೆ! ಅಲ್ಪಸಂಖ ಸ್ರತರಾಡೆ 
ವಿದ್ಯಾವಂತರು ನಗರಗ ಕ ವಿದ್ದು ಕೊಂಡು ಶಿಕ್ಷಣ, ಆರೋಗ್ಯ, ಸುಖವ: ಮೆನರಂಜನೆ 
ಮುಂತಾದ ನಾಗರಿಕ ಸನಲತ್ತುಗಳನ್ನು "ಅನುಭವಿಸ ಸುತ್ತಿದ್ದಾರೆ. ಹಳ್ಳಿಗಾಡಿನ ಕೈತೆ' 
ಮೊದಲಾದ ಶ್ರಮಜೀವಿಗಳು ಈ ನಾಗರಿಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾಕೆ. ಆದರೆ' 
ಈ ನಾಗರಿಕ ಸವಲತ್ತುಗಳಿಗೆ ಬಹುಪಾಲು ಆಧಾರವಾಗಿರುವುದು ಆ ಶ್ರಮಜೀವಿಗಳ 
ಬೆವರು, ಅವರ ನಿಸ್ಸಹಾಯಕ ಮೂಕೆ ಸಹಿಷ್ಣು ತೆ ಎಂಬುದನ್ನು ಮರೆಯಬಾರದು. ಬಹು 
ಸಂಖ್ಯಾತರಾದ ಈ ಶ್ರಮಜೀವಿಗಳ ಮಕ್ಕಳು ಅಲ್ಪಸಂಖ್ಯಾತರಾದ ಸುಶಿಕ್ಷಿತ ನಾಗರಿಕರ: 
ಮಕ್ಕಳೊಡನೆ ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲುತ್ತಿದ್ದಾಕೆ, ಸಾಯುತ್ತಿದ್ದಾರೆ. ತ್ತಿ 
ಇಂದಿನ ಶಿಕ್ಷಣ ವ್ಯವಸ್ಥೆಯ ಅಸಂಬದ್ಧ ತೆಗೆ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯನ್ನು 
ಎದುರುಗೊಳ್ಳುತ್ತಿ ರುವ , ನಗರಗಳ ಶ್ರೀಮಂತ ಸುಶಿಕ್ರಿತ ವರ್ಗದವರ ಮಕ್ಕಳು ಹಾಗೂ ' 
ಹಳ್ಳಿಗಾಡಿನ ಅಶಿಕ್ಸಿತ್ತ ಅನಾಗರಿಕ ಶ್ರಮಜೀನಿ ವರ್ಗದವರ ಮಕ್ಕಳು - ಇವರ ಸಾಧೆ ' 
ನೆಯ ಫಲಾಫಲಗಳು ನಿದರ್ಶನವಾಗಿವೆ. ಹಳ್ಳಿಗಾಡಿನ ದುರದೃಷ್ಟವಂತ ಮಕ್ಕಳು ಏಕ: 
ಕಾಲದಲ್ಲಿ ಬದುಕಲೂ ಹೋರಾಡುತ್ತಾರೆ ಮತ್ತು ಗಗನ ಹ್‌ ವಿಸ್ಯ ' 
ಗಾಗಿಯೂ ಹಂಬಲಿಸುತ್ತಾರೆ. ಇವರಿಗೆ ಸರ್ಕಾರಿ ಶಾಲೆಗಳೇ ಗತಿ. ಹೊಲ ಗದ್ದೆಗಳಲ್ಲಿ ; 
ದುಡಿಯುತ್ತಾ, ಎಮ್ಮೆ 'ದನಗಳನ್ನು ಕಾಯುತ್ತಾ, ಅರೆಹೊಟ್ಟಿ ಉಂಡು, ಹದ. ಬಟ್ಟೆ ತ್ಡ 
ತೊಟ್ಟು ಬರುತ್ತಾ ಕೆ. ಶಾಲೆಯಲ್ಲಿ ದೊರೆಯುವ ಶಿಕ್ಷಣ ಸಂತರ ಎಲ್ಲರಿಗೂ ತಿಳಿದೆ. 4 
ಹಳ್ಳಿ ಮುಕ್ಕರಾನ ಆ ಬಡೆ ತಾಯಿ-ತಂಡೆಯರು ತಮ್ಮ ನತದೃಷ್ಟ ಮಕ್ಕಳಿಗೆ ಯಾವ ' 
ಮಾರ್ಗದರ್ಶನ ಮಾಡಬಲ್ಲರು ? ಸಮರ್ಪಕವಾದ ` ಫಷ ಸಿದ್ಧತೆ ಇಲ್ಲದ, 
ಯೋಗ್ಯ ಶಿಕ್ಷಣನಿಲ್ಲದ ಆ ನಿಸ್ಸಹಾಯಕ ಬಡತನದ ಮಕ್ಕಳು ಪರೀಕ್ಷೆಗೆ "ಬರುತ್ತಾ. ಕಿ: ತ 
ಶೇಕಡ ತೊಂಬತ್ತೇೇ ರಷ್ಟು ಅನುತ್ತೀರ್ಣರಾಗುತ್ತಾರೆ. ನಿರಾಶೆ ಇಡೀ ಕುಟುಂಬನನ್ನು 
ಅನೆರಿಸುತ್ತದೆ. ಶಿಕ್ಷಣದಲ್ಲಿ ನಾಬಿಕೆ ಹೋಗುತ್ತದೆ. ಕೈಯಲ್ಲಿದ್ದ ಪ್ರೆಡಿಗಾಸೂ ಬರಿ" 1] 
ದಾಗಿರುತ್ತದೆ. ನಿದ್ಯಾನಂತೆರಾಗಲು ` ತಾವೆ ಅನರ್ಹಕಿದು ಹಸೆ ಸರಿಯುತ್ತಾರೆ. : Fl 
ಆದರೆ ನಗರೆದ ಸಿರಿವಂತರ, ಸುಶಿಕ್ಷಿತರ ಮಕ್ಕಳು ದಿನನಿತ್ಯದ ಹೊಟ್ಟಿ ಬಟ್ಟಿಯ ಯೋಚನೆ ಚ 
ಯಿಲ್ಲಸೆ, ಓದುವುದಕ್ಕಾಗಿಯೇ "'ಜನ್ನವೆತ್ತಿ ರುವನರುತ. ಯೋಗ ಶಿಕ್ಷಣವನ್ನು ತಮ್ಮ . 
ಮನೆ ಹಾಗೂ ಖಾಸಗಿ ಶಾಸೆಗಳಲ್ಲಿ ನಡೆಯುತ್ತಾರೆ. ಮರ್ನಕವಾದ ಪೊರ್ವಸಿದ್ಧ 3 p 
ಗಳೊಡನೆ, ಸಂಶೋಷದಿಂದ ಅದೇ ಪರೀಕ್ಷೆಗೆ la: ಕೆ... ಉತ್ತಮ ದರ್ಜೆಯಲ್ಲಿ 
ಪಾಸಾಗುತ್ತಾರೆ... ಉನ್ನತ ವ್ಯಾಸಂಗ ie ಇಂಜಿನಿಯರ್‌, ಡಾಕ್ಟ ರ್‌, ಅಧಿಕಾ ಕಾರಿ 
ಹುದ್ದೆಗಳಲ್ಲಿ ಅಲಂಕರಿಸಿ ಆ KE ಶ್ರೀಸಾಮಾನ್ಯರ ರಕ್ತ ಹೀರುತ್ತಾರೆ. ನರುಣೆಶೋ ರು 
ನವರು ಎಲ್ಲೊ ೇ ಕೆಲವ್ರೆ ಮಂದಿ. ಇದು ಶಿಕ್ಷಣದ ಅಸಂಬದ್ಧ ತೆ ಅಲಿ ಮಕ್ಕೆ ನು? ' 
ದನ ಕರುಗಳನ್ನು ಮಾರಿ ಶಾಲಾ ಶುಲ್ಪಗಳನ್ನು ಕಟ್ಟ ಮಕ್ಕಳನ್ನು ಶಾಲೆಗಳಿಗೆ ತು! 

ಹಿಸ್ಕಿ ಕಡೆಗೆ ಆ wi ಶ್ರಮಜೀನಿಗೆ ಸಿಗುವ ಪ್ರತಿ ಫಲ ಸೊನ್ನೆ. ಬೇಜವಾಬ್ದಾರಿಯ | 


ಲಿ 
ತ 
ಸ 


ಶಿಕ್ಷಣ ಮತ್ತು ಜಿವನ ಳತ್ತಿ 


ತನಂ ದ ಸರ್ಕಾರಿ ಶಾಖೆಗಳಲ್ಲಿ ಮಾತ್ರ ಓದಬೇಕಾಗಿರುವ ಬಡಮಕ್ಕಳು ನಿಜಕ್ಕೂ 
 ಅದೃಷ್ಟಹೀನರು. ಸರ್ಕಾರ ಹಾಗೂ ಶಿಕ್ಷಕರ ನಿರ್ಲಕ್ಷ್ಯ, ಶ್ರಮಜೀವಿಗಳ ಆಜ್ಞಾ ನ್ಯ 
ಸಿರಿವಂತರ ಸ್ವಾರ್ಥ - ಶ್ರೀಸಾಮಾನ್ಯನು ಸುಶಿಕ್ಷಿತನಾಗಲು, ಸುಖಜೀವನ ನಡೆಸಲು 
| ಅಡ್ಡಿಗಳಾಗಿವೆ. ಸೆಕೆಂಡರಿ ಶಿಕ್ಷಣ ಮಟ್ಟಿದ್ದಿಯೇ ಬಹುಪಾಲ ನಿರ್ಗತಿಕ ಮಕ್ಕಳು 
|'ತಮ್ಮ ವಿದ್ಯಾಭ್ಯಾಸವನ್ನು ಕೊನೆಗಾಣಿಸಿ ಬೀದಿಪಾಲಾಗುತ್ತಾರೆ. ಕಾರಣ, ಅವರಿಗೆ 
| ಅರ್ಥಿಕ ಸಾಮರ್ಥ್ಯವಿಲ್ಲ. ಇಂತಹ ಸ್ಥಿತಿಯಲ್ಲಿ ಅವರು ವಿದ್ಯೆಗಾಗಿ ಹಂಬಲಿಸುವ್ರೆದರಲ್ಲಿ . 
| ಅರ್ಥವಿಲ್ಲ. ಒಂದುವೇಳೆ ಮುಂದುವರಿಸಿದರೆ ಅವರ ಬಡತನದ ಬವೆಣೆ ಇನ್ನೂ ಹೆಚ್ಚಾಗು 
ತ್ತ ಡೆ. ಬದುಕಿನ ಬಗ್ಗೆ ನಿರಾಶೆ ಮೂಡುತ್ತದೆ. ಸ್ವಾರ್ಥ ಶಕ್ತಿಗಳ ಒಗ್ಗೆ, ತಿರಸ್ಥಾರ 
ದ್ರೇಷ ಹೊಗೆಯಾಡುತ್ತದೆ. ಹಾಗಾದರೆ ಸೆಕೆಂಡರಿ ಶಿಕ್ಷಣದಿಂದ ಸ್ವಾವಲಂಬನಾ 
ಸಾಮರ್ಥ್ಯ ಸಿದ್ಧಿಸದಿರಲು ಕಾರಣವೇನು ? ಈ ಶಿಕ್ಷಣ ಕ್ರಮದಲ್ಲಿ ದೋಷವಿಜೆಯೆ ? 

¥ ಇನ್ನು ಉನ್ನತ ಶಿಕ್ಷಣ ಪಡೆದಂತಹ ಎಂ.ಎ., ಎಂ.ಎಸ್ಸಿ., ಬಿ.ಇ., ಎಂ.ಬಿ.ಬಿ. 
"ಎಸ್‌. ನಿ.ಎರ್‌ಡಿ, ಪದವೀಧರರೂ ನಿರುಮ್ಯೋಗ ಸಮಸ್ಯೆಗೆ ಬಲಿಯಾಗಲು ಕಾರಣ 
ವೇನು? ಹೆಚ್ಚುತ್ತಿರುವ ಜನಸಂಖ್ಯೆ, ಅಗತ್ಯ ಮೀರಿ ಹೊರಬರುತ್ತಿರುವ ಪಡವೀಧರರು, 
ಸ್ವತಂತ್ರ ಉದ್ಯಮಗಳಲ್ಲಿ ತೊಡಗಲು ಹಿಂಜರಿಯುವ ಪದವೀಧರರ ಸ್ವಭಾವ, ವೃತ್ತಿ 
1 83ೌರವದ ಬಗ್ಗೆ ಇರುವ ಕಮ್ಮಿ ತಿಳುವಳಿಕೆ, ಪ್ರತಿಷ್ಠೆಯ ಸೊಕ್ಕು, ನಗರ ಜೀವನ 

| ವ್ಯಾಮೋಹ, ನಿರುದ್ಯೋಗ ಸಮಸ್ಯೆಗೆ ಇರುವ ಕಾರಣಗಳಲ್ಲಿ ಕೆಲವಾಗಿರಬಹುದು. 

1... ಸಾಮಾಜಿಕ ನ್ಯಾಯವನ್ನು ದೊರಕಿಸುವಂತಹ, ನಿರುದ್ಯೋಗ ಸಮಸ್ಯೆಯನ್ನು 
' ಅಳಿಸಿಹಾಕುವಂತಹ, ರಾಷ್ಟ್ರದ ಭಾವೈ ಕೃತೆಯದ್ದು ಸುಧಾರಿಸುವಂತಹ, “ಎಲ್ಲರ ಸುಖ 
| ಸಾಧನ”ವಾಗುವಂತೆಹ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಲು ಸಾಧ್ಯವಿಲ್ಲವೆ ? ಖಂಡಿತ 
ಸಾಧ್ಯವಿದೆ. ಆದರೆ, ಇದಕ್ಕೆ ಸಿರಿವಂತರ, ಸ್ವಾರ್ಥಜೀವಿಗಳ, ಬುದ್ಧಿ ಜೀವಿಗಳ, ಅಧಿಕಾರಿ 
| ಗಳ್ಳ ರಾಜಕಾರಣಿಗಳ ಸಂಕುಚಿತ ಮನೋಭಾವದ ತ್ಯಾಗ ಅನಿವಾರ್ಯ ಅಗತ್ಯವಾಗಿದೆ. 
ke 


WAS 


ಶಿಕ್ಷಣ ಇನ್ನುಮುಂದೆ 

|. ಇಂದಿನ ಜೀನನ ಬಹಳೆ ತೊಡಕಿನದು, ಕ್ಲಿಷ್ಟವಾದದ್ದು. ಜಗತ್ತು ಕಾಲ ದೇಶ 
ಗಳ ದೃಷ್ಟಿಯಲ್ಲಿ ಬಹಳ ಚಿಕ್ಕದಾಗುತ್ತಿದೆ. ಹಳೆ ಸಂಪ್ರದಾಯದ ಜೀವನದ ರೀತಿ-ನೀತಿ 
ಗಳು ವೃತ್ತಿ-ಪ್ರವೃತ್ತಿಗಳ್ಳು ಉಸಯೋಗಕ್ಕೆ ಭಾರದಾಗುತ್ತಿವೆ.. ವಿನಿಧ ರಾಷ್ಟ್ರಗಳ 
| ಜೀವನ ರೀತಿ-ನೀತಿಗಳ ಪ್ರಭಾವ ನಮ್ಮ ಮೇಲೆ ಏಕಕಾಲದಲ್ಲಿ ಅಗುತ್ತಿವೆ. ಆದ್ದರಿಂದ 
ನಾನಿಂದು ಹಳೆಯದಾದ ಯಾವುದೇ ವ್ಯವಸಾಯ, ಉದ್ಯೋಗ ಪದ್ಧತಿಗಳನ್ನು ಶಿಕ್ಷಣ 
ದಲಿ ಮುಂದುವರಿಸಲಾಗುವುದಿಲ್ಲ. ಸಮಾಜವು ವಿವಿಧ ಹಂತದ ದೈಹಿಕ ಹಾಗೂ 
ಮಾನಸಿಕ ಸಾಮರ್ಥ್ಯಗಳನ್ನು ಹೊಂದಿರುವ ಯುವಜನರಿಂದ ತುಂಬಿದೆ. ಇವರಿಗೆಲ್ಲಾ 
ಬ ಅನ್ವಯವಾಗುವ ಹೊಸ ಶಿಕ್ಷಣ ವ್ಯವಸ್ಥೆ ಅಗತ್ಯವಾಗಿದೆ. ಇದಕ್ಕಾಗಿ ಅನ್ಯ ಸಕಳ 
' ಮುಂದುವರಿದ ಶಿಕ್ಷಣ ಕ್ರಮಗಳಲ್ಲಿ ನಮಗೆ ಸೂಕ್ತವಾಗುವ ಅಂಶಗಳನ್ನು ಆಯ್ದು 


f 
3 
| 


2 
ತು 


ಲಳ ಮಾನವಿಕ ಕರ್ಣಾಟಕ 


ಕೊಂಡು, ಅವ್ರೆಗಳ ಜೊತೆಗೆ ನಮ್ಮದೇ ಆದ ಉಸಸುತ್ತೆ ಅಂಶೆಗಳನ್ನು ಸೇರಿಸಬೇಕು. 


ಆನಂತರ ನಮ್ಮ ಯುನ ಫೇ. ಟಿ ಮನ-ಬುದ್ಧಿಗಳ ಸಾಮರ್ಥ್ಯಕ್ಕನುಗುಣ p; 


ವಾಗುವ ಮತ್ತು ಭವಿಷ್ಯ ಜೀವನ ಕ್ಸ ಆಧಾರವಾಗುವ ಸಮಂಜಿಸ ಶಿಕ್ಷಣ ಕ್ರಮ 
ವೊಂದನ್ನು ರೂಪಿಸಬೇಕು. ರಾಷ್ಟ್ರಾದ್ಯಂತ ಈ ಕ್ರಮ ಒಂದೇ ವಿಧವಾಗಿರಬೇಕು. 
ಇದರಿಂದ ರಾಷ ಶ್ಟೃವ್ಯಾಪಿ ಸಾಮಾಜಿಕ ನ್ಯಾಯವನ್ನು ದೊರಕಿಸಬಹುದು ; ಶಿಕ್ಷಣದಲ್ಲಾ 


ಗುತ್ತಿರುವ 81880811005 ಮತ್ತು ಅಸವ್ಯಂ ಯನ್ನು ಸುಧಾರಿಸಬಹುದು ; ನಿರು ' 


ಜ್ಯೋಗ ಸಮಸ್ಯೆ ಯನ್ನು ನಿವಾರಿಸಬಹುದು ಸೆ ತಳ ಆಧಾರದ ಸುಖಜೀವನವನ್ನು 
ನೆಲೆಗೊಳಿಸಬಹುದು ; ಎಲ್ಲಕ್ಕಿಂತಲೂ ರಾಷ್ಟ್ರಮಟ್ಟದ ಭಾವೈಕ್ಯತೆಯನ್ನು ಸಾಧಿಸ 
ಬಹುದು. 


ನಮ್ಮ ಮತ್ತು ನೆರೆರಾಷ್ಟ್ರಗಳಿಂದ ಆಯ್ದೊಕೊಳ್ಳೆಬಹು ದಾಡ 
ಉಪಯುಕ್ತ ಶೈಕ್ಷಣಿಕ ಅಂಶಗಳು 


]. ಅಮೇರಿಕಾದ ನೈಬರ್‌ಹುಡ್‌ ಶಿಕ್ಷಣ ವ್ಯವಸ್ಥೆ 
2. ರಷ್ಯಾದ ಸ್ಯಾಂಡ್‌ವಿಚ್‌ ವೃತ್ತಿ ಶಿಕ್ಷಣ ಕ್ರಮ 
3. ಮಹಾತ್ಮಗಾಂಧಿಯವರ ಮೂಲ ಶಿಕ್ಷಣ ಕ್ರಮ(88510 Education) 


(1) ಅಮೇರಿಕಾದ ನೈಬರ್‌ ಹುಡ್‌ ಶಿಕ್ಷಣ ವ್ಯವಸ್ಥೆ 


ಇದು ಪ್ರಜಾಸ್ರಭುತ್ತದ ಮೂಲಭೂತ ತತ್ತ್ವವಾದ ಸಾಮಾಜಿಕ ನ್ಯಾಯದ 
ಪರಿಪಾಲನೆ, ಸಮಾನತೆಯ ರಕ್ಷಣೆ, ವೃತ್ತಿ ಸ್ವಾತಂತ್ರ್ಯದ ಮಹತ್ವ ಮತ್ತು ನಿಷ್ಟಕ್ಷಸಾತೆ 
ವಾಗಿ ಉತ್ತಮ ಶಿಕ್ಷಣವನ್ನು ಬಡೆನ- ಬಲಿದರೆಲ್ಲರಿಗೂ ಒಂದೇ ಕಡೆ ದೊರಕಿಸುವ ಯೋಗ್ಯ 
ಶಿಕ್ಷಣ ವ್ಯವಸ್ಥೆಯಾಗಿದೆ. ಈವ ೈವಸ್ಮೆಯು ಒಂದು ಗೊತ್ತಿರುವ ಭೌಗೋಳಿಕ ಎಲ್ಲೆ 
ಯನ್ನು ಹೊಂದಿರುವ ಪ್ರದೇಶದ ಮಧ್ಯೆ ಒಂದು ಶಾಲೆಯನ್ನು ಹೊಂದಿರುತ್ತದೆ. ಆ 


ಭೌಗೋಳಿಕ ಎಲ್ಲೆಯ ಒಳಗೆ ವಾಸಿಸುವ ಎಲ್ಲಾ ಜನರು (ಬಡವ. ಬಲ್ಲಿದ, ಗ್‌ 


ಅನಾಗರಿಕ, ಇತ್ತಾ ದಿ) ತಮ್ಮ ಮಕ್ಕಳನ್ನು ಆ ಶಾತಿಗೆ ವಿ ದ್ಯಾಭ್ಯಾಸಕ್ಕೆ ಕಳುಹಿಸಬೇಕು. 
ಯಾವ ಕಾರಣಕ್ಕೂ ಆ ಎಗ್ಗೆ ಯಿಂದ ಹೊರಗಿರುವ ಅಮು? ಮತ್ತೊ ಂದು ಶಾಲೆಗೆ 
ಕಳುಹಿಸಲಾಗದು. ಇಂತಹ. ಶಾಲೆಗಳು ಜನಸಾಂದ್ರತೆಗನುಗುಣವಾಗಿ `ಡೇಶದಾದ್ಯಂತ 
ವ್ಯವಸ್ಥೆ ಗೊಳಿಸಲ್ಪಟ್ಟಿರುತ್ತವೆ. ಸರ್ಕಾರ ಹೆಚ್ಚಾಗಿ ಮತ್ತು ಸ್ಥಳೀಯ ಜನತೆ ಆ ಶಾಲೆಯ 
ಅನಕ್ಯಕತೆಗಳನ್ನು "5 ಕ್ರಶಂಸನೀಯವಾಗಿ ಪೂರೈ “ಸುತ್ತ ಷೆ ಯೋಗ್ಯ ಹಾಗೂ ಸಮರ್ಥ 

ಶಿಕ್ಷಕರು, ಅನುಭವಿ ವ್ಯವಸ್ಥಾಸಕ ವರ್ಗ, ಉತ್ತಮ ಶಿಕ್ಷಣ ಸಾಮಗ್ರಿಗಳು, ಜೀವನೋ 
ಸಯುಕ್ತ ಪಠ್ಯ ವಿಷಯಗಳು, ಮಾನನೀಯತೆಯನ್ನು ಪ್ರತಿಬಿಂಬಿಸುವ ನೀತಿ-ನಿಯೆಮಾ 
ನಳಿಗಳು ಆ ಶಾಲೆಯ ಆಧಾರ ಸ್ತಂಭಗಳು. ಖಾಸಗಿ ಶಾಲೆಗಳಿಗೆ ಅನಕಾಶನಿರುನುದಿಲ್ಲ. 


ಶಿಕ್ಷಣ ಮತ್ತು ಜೀವನ ೪೫ 
(2) ರೆಷ್ಯದ ಸ್ಯಾಂಡ್‌ವಿಚ್‌ ವೃತ್ತಿ ಶಿಕ್ಷಣ ಕ್ರಮ H 


ಇದು ಮಕ್ಕಳ ಮನೋಭಾವನೆ ಹಾಗೂ ದೈಹಿಕ ಸ ಇಮರ್ಥ್ಯಗಳಿಗೆ ಸೂಕ್ತವಾಗುವ 
ವಿವಿಧ ವೃ ತಿ ತಿಗಳನ್ನು ಕಲಿಸುವ ಶಿಕ್ಷಣ ಕ್ರಮವಾ ಗಿ. ಸೆಕೆಂಡರಿ ಹಂತದ ಶಿಕ್ಷಣವನ್ನು 
ಮುಗಿಸುತ್ತಿ ದ (ತೆಯೇ ಸ್ವಾವಲಂಬಿ ಜೀವನಕ್ಕೆ ಆ ವೃತ್ತಿ ಶಿಕ್ಷಣವು ನೆರನಿಗೆ ಬರುತ್ತದೆ, 
ವೃತ್ತಿ ಗಳ ಆಯ್ಕೆ ಬ್‌ ವಿದ್ಯಾರ್ಥಿಗಳ ಆಸಕ್ತಿ ಗ ನಡೆಯುತ್ತದೆ. 


(3) ಮಹಾತ್ಮ ಗಾಂಧೀಜಿಯವರ ಮೂಲ ಶಿಕ್ಷಣ ಕ್ರಮ : 


ಇದು ಬಹುಪಾಲು ಸ್ಯಾಂಡ್‌ವಿಚ್‌ ವೃತ್ತಿ ಶಿಕ್ಷಣ ಕ ಕ್ರಮವನ್ನೇ ಹೋಲುತ್ತದೆ. 
ಆದರೆ ಈ ಮೂಲ ಶಿಕ್ಷಣನ್ರೆ (Basic ಟೂ ಭಾರತೀಯ ಜೀವನದ ಪರಿ 
ಸರಕ್ಕೆ ತಕ್ಕದಾಗಿರುತ್ತದೆ. ಇದರ ವಿಶೇಷವೇನೆಂದರೆ ಒಂದು ವೃತ್ತಿಯನ್ನು ಕಲಿಯು 
| ವಾಗಿ ಅದಕ್ಕೆ ಸಂಬಂಧಿಸಿದ ಚರಿತ್ರೆ, ಭೂಗೋಳ, ಗಣಿತ, ಕ ನ್ಟ ೫3 ಸಿಚುಮ 
7 
ಗಳ ಜ್ಞಾನವನ್ನು NORURAE. 


ನೂತನ ಶಿಕ್ಷಣದ ಅವಧಿ, ಪಠ್ಯ ನಿಷಯೆಗಳು ಮತ್ತು ಪರೀಕ್ಷಾ ಕ್ರಮ 


ಶಿಕ್ಷಣದ ಅವಧಿಯು ಹತ್ತು ಎರಡು ಮತ್ತು ಐದು ವರ್ಷಗಳನ್ನು ಹೊಂದಿರು 
ತ್ತದೆ. ಮೊದಲಿನ ಹತ್ತು ವರ್ಷಗಳ ಅನಧಿಯನ್ನು ಸೆಕೆಂಡರಿ ಶಿಕ್ಷಣವೊತೆಲೂ ನಂತರದ 
ಎರಡು ವರ್ಷಗಳನ್ನು ಪಾಲಿಟಿಕ್ಸಿಕ್‌ ಶಿಕ್ಷಣನೆಂತಲೂ, ಮತ್ತು ಐದು ವರ್ಷದ ಅವಧಿ 
ಯನ್ನು ನಾ ಶಿಕ್ಷಣವೆಂತಲೂ ಕರೆಯಬಹುದು. ಸೆಕೆಂಡರಿ ಶಿಕ್ಷಣದ 
ನಂತರ ಆಸಕ್ತಿ, ಪ್ರತಿಭೆ ಹಾಗೂ ಸಾಮರ್ಥ್ಯಗಳಿಗನುಸಾರವಾಗಿ ಎರಡು ವರ್ಷದ ಪಾಲಿ 
ಟಿಕ್ಷಿಕ್‌ ವ್ಯ ಣೆ ಶಿಕ್ಷಣನನ್ನು ಆಥವಾ ಐನು ವರ್ಷದ ಳ್ಳ ತ ಶಿಕ್ಷಣವನ್ನು ಆಯ್ದು 
ತಳ್ಳ ಗವ ಈ ಉನ್ನತ ಶಿಕ್ಷಣನ್ರ ವಿಶೇಷವಾಗಿ ಸಂಶೋಧನಾ ಪ್ರಧಾನವಾ ಗಿರು 
ತ ಗ್ಯ 


ಪಶ್ಯನಿಷಯ 

ಸೆಕೆಂಡರಿ ಶಿಕ್ಷಣದ ಮೊದಲಿನ ನಾಲ್ತು ವರ್ಷಗಳಲ್ಲಿ ಮಾತೃಭಾಷೆ, ಸಾಮಾನ್ಯ 
ಗಣಿತ ಮತ್ತು ಸ್ಥಳೀಯ" ಚರಿತ್ರೆ, ಭೂಗೋಳ ನಿಸ ಯೆಗಳನ್ನು 'ಕ್ಲಿತಿಕ ಅಂಶಗಳನ್ನು 
ಗಮನದಲ್ಲಿಟ್ಟು ಕೊಂಡು ಚಟಾ, ನಂತರದ ಮೂರು ವರ್ಷಗಳಲ್ಲಿ ಮಾತೃ 
ಭಾಷೆಯ ಜೊತೆಗೆ ರಾಷ್ಟ್ರ ಭಾಷೆ (ಮುಂದೆ ಲ್ಲ ಮುಂದು 
ವರಿದ ಗಣಿತ್ಕೆ ಮೂಲ ವಿಜ್ಞಾ ನ ಮತ್ತು ಮೂಲ ಮಾನನಿಕ ಶಾಸ್ತ್ರಗಳ ಸರಿಚೆಯ 
ಮಾಡಿಸಲಾಗುತ್ತೆದೆ. ಎಂಟನೆಯ ತೆರೆಗತಿಯೆಲ್ಲಿ ಸ ಸ್ಯವಿಷಯಗಳ ಜೊತೆಗೆ 


೪ 7. 


ವೃತ್ತಿ ಶಿಕ್ಷಣದ ಸರಿಚಯ ಮಾಡಿಸುವುದರ ನೂಲಕ ಮಕ್ಕ ಳಲ್ಲಿ ಕ್ಸ ಕೆಲಸಗಳ ಬಗ್ಗೆ 


೪೬ ಮಾನನಿಕ ಕರ್ಣಾಟಕ 


ಆಸಕ್ತಿ ಕೆರಳಿಸ ಲಾಗುತ್ತದೆ. ಇದಕ್ಕಾಗಿ ವ್ಯನಸಾಯೆ ಹಾಗೂ ತೋಟಗಾರಿಕೆ ; ಕುರಿ ದ 
ಕೋಳಿ-ಹಸು ಹಾಗೂ ಜೇನು ಸಾಕುವಿಕೆ: ಹೊಲಿಗೆ ಹಾಗೂ ಗೃಹಾಲಂಕಾರ ; ಲಲಿತ 
ಕಲೆಗಳಾದ ಸಂಗೀತ, ನೃತ್ಯ, ನಾಟಕ, ಚಿತ್ರ, ಶಿಲ್ಪ ಮುಂತಾದನ್ರೆ; ಮರಗೆಲಸ; ತ 
ಪಿಂಗಾಣಿ ಸಾಮಾನುಗಳ ತಯಾರಿಕೆ ; ಬೆತ್ತ ದ ಕೆಲಸ, ಗ್ರ ಹೋಪಯೋಗಿ ಎಲೆಕ್ಟ್ರಿಕಲ್‌ 
ಹಾಗೂ ರೇಡಿಯೋ ರಿಸೇರಿ ; ಮೆಕಾನಿಕ ಠ್‌ ಹಾಗೂ 'ಆಟೋನೋಚ್ಛೈ ಲ್‌ ರಿಪೇರಿ. ; ತೆ 
ಡ್ರೈವಿಂಗ್‌ ; ವಾಚ" ರಿಪೇರಿ; ಟೈಪಿಂಗ್‌ ಹಾಗೂ ಮುದ್ರಣ ಸಂಬಂಧೆ ಕೆಲಸಗಳು, ತ 
ಬ್ಯಾಂಕಿಂಗ್‌ ಹಾಗೂ ಮಾರ್ಕೆಟಿಂಗ್‌ ಮುಂತಾದ pe ಅನೇಕ ವೃತ್ತಿ ಶಿಕ್ಷಣ 3 
ಸಂಬಂಧ ವಿಷಯಗಳನ್ನು ಹಣದ ವೆಚ್ಚವನ್ನು ಗಮನಿಸದೆ ಸರಿಚಯ ಮಾಡಿಸಬೇಕು. ತೆ 
ಈ ಒಂದು ವರ್ಷದ ಪರಿಚಯದಲ್ಲಿ ವಿದ್ಯಾರ್ಥಿಯು ತನಗೆ ಸೂಕ್ತವಾದ ವೃತ್ತಿಯನ್ನು * 
ಅಯ್ದು ಕೊಳ್ಳ ಲು ಸಮರ್ಥನಾಗುತ್ತಾ ನೆ. 


ಸ್‌ ಎರಡು ವರ್ಷದ ಶಿಕ್ಷಣನ್ನ ಅವಧಿಯಲ್ಲಿ ವಿದ್ಯಾರ್ಥಿಯು ತಾನು ಆಯ್ತು ದ 
ಕೊಂಡೆ ವೃತ್ತಿಯಲ್ಲಿ ಸಾಕಷ್ಟು ಉತ್ತಮ ತರಬೇತಿಯನ್ನು ಹೊಂದುತ್ತಾನೆ. ಈ 
ಎರಡು ಜವ್‌ ವೃ ತ್ರಿ ಶಿಕ್ಷಣವು ಆವನ ಭವಿಷ್ಯದ ಸ್ಥಾ ವಲಂಬನ RN ಭನಸ್ರ | 
ಬುನಾದಿಯಾಗಿರುತ್ತ "ಡಿ 


ಹೀಗೆ ಸೆಕೆಂಡರಿ ಶಿಕ್ಷಣವನ್ನು ಮುಗಿಸಿ ಹೊರಬರುವ ಎಲ್ಲ ವಿದ್ಯಾರ್ಥಿಗಳು ಮಾತೃ | 
ಭಾಷೆ ಮತ್ತು ರಾಷ್ಟ್ರ ಭಾಷೆಯಲ್ಲಿ ಮಾತಾಡಲು, ಓದಲು ಹಾಗೂ ಬರೆಯಲು ಸಮತ x 
ರಾಗಿರುತ್ತಾ ತ ಜೊತೆಗೆ ಮೂಲ ಮಾನವಿಕಶಾಸ್ತ್ರ, ಗಣಿತ ಹಾಗೂ ಮೂಲ ವಿಜ್ಞಾ ನದ ' 
ಸಾಕಷ್ಟು ಪರಿಚಯವನ್ನು ಹೊಂದಿರುತ್ತಾರೆ. ಕ್ಕಿಂತಲೂ ಘಾ ಯಾವು # 
ಜೂ ಒಂದು ವೃತ್ತಿ ಯಲ್ಲಿ ಸಾಕಷ್ಟು ಪ್ಪಾ ೨ಾವಿಣ್ಯತೆಯನ್ನು ಹೊಂದಿದ್ದು ಸ್ವತಂತ್ರ ವಾಗಿ 
ಬದುಕಲು ಸಮರ್ಥರಾಗಿರುತ್ತಾ, ಕೆ. ಈ ಸ್ವಾವಲಂಬನ ಜೀವನವನ್ನು ನಡೆಸುವ. 
ಸಾಮರ್ಥ್ಯ ವ್ರ ನಿರುದ್ಯೋಗ ಸಮಸ್ಯೆಯನ್ನು ಖಿ ಮಾಡುವಲ್ಲಿ ನೆರವಾಗುತ್ತ ಡಿ. 
ಇದಕ್ಕೆ ಇಂದಿನ ರಷ್ಯಾ ದೇಶದ ಶಿಕ್ಷಣ ಕ್ರಮವ್ರೆ ಜೀವಂತ ಸಾಕ್ಷಿ, 


ನಿಜವಾದ ಆಸಕ್ತಿ ಇರುವವರಿಗೆ ಮಾತ್ರ ಐನು ವರ್ಷದ ಕಾಲೇಜಿನ ಉನ್ನ. ತ + 
ಶಿಕ್ಷಣದ ಅವಕಾಶವಿರುತ್ತ ದೆ. ಇದಕ್ಕೆ ನ್ಯ ಇಲ್ಲದವರು ಎರಸು ವರ್ಷದ ಸಾಥಿ | 
ಟಿಕ್ಕಿಕ” ಶಿಕ್ಷಣವನ್ನು ಪಡೆಯಬಹುದು. ಇಲ್ಲಿನ ಪಠ್ಯ ವಿಷಯವು ಸೆಕೆಂಡರಿ ಮಟ್ಟದ ' 
ವೃತಿ ಶಿಕ್ಷಣದ ಮುಂದುವರಿಕೆಯೇ ಆಗಿದ್ದು. ಇನ್ನೂ ಜಟಿಲವಾದ ಮತ್ತು ಮುದು 
ವಂದ (Advanced) ತರಬೇತಿಯನ್ನು ಕೊಂಡುವಂತಹುದಾಗಿರುತ ಡೆ. ಸೂಕ್ತ 
ಅರ್ಹತೆಗಳೊಡನೆ ಪಾಲಿಟಿಕ್ಸ್‌ ಶಿಕ್ಷಣ . ಮುಗಿಸಿದವರು ಕಾಲೇಜು ಶಿಕ್ಷಣವನ್ನು . 
ಹೊಂದಬಹುದು. ಪಾಲಿಟಿಕ ಸಕ್‌ ಮಟ್ಟದಲ್ಲಿ ಎರಡು ವರ್ಷದ ನಾಭಿ ಶಿಕ್ಷಕ 


ವೃತ್ತಿಗೆ ಸಂಬಂಧಿಸಿದ ಶಿಕ್ಷಣವೂ ತಕ ಇಲ್ಲಿಂದ ಮುಂದೆ ಆಸ ಕಿ ಇರುವವರೆಗೆ ' 
ಆಂಗ್ಲ ಭಾಷೆಯನ್ನು ಕಲಿಸಲಾಗುತ್ತದೆ. 


TS 


ಶಿಕ್ಷಣ ಮತ್ತು ಜೀವನ ಬ 
ಪರಿಕ್ಷಾ ಸದ್ಧತಿ 


| ಅಂಕಗಳ ಆಧಾರೆವ ಸರೀಕ್ಸಾ ಪದ್ಧತಿ ಇರುವುದಿಲ್ಲ, ವೃತ್ತಿ ಪ್ರಾನೀಣ್ಯತೆಯ 
ಬಗ್ಗೆ ಪ್ರಾಯೋಗಿಕ ಪರೀಕ್ಷೆಗಳನ್ನು ನಹೆಸುವುದರ ಮೂಲಕ ನಿದ್ಯಾರ್ಥಿಯ ಜ್ಞಾನ 
' ವನ್ನು ನಿರ್ಧರಿಸುವರು. ಸೆಕೆಂಡರಿ, ಪಾಲಿಟಿಕ್ಸಿ ಕ” ಮತ್ತು ಕಾಲೇಜಿನ ಶಿಕ್ಷಣವೆ ಮುಗಿ 
:ಓಿರುವುದಕ್ಕೆ ಕೇವಲ ಸರ್ಟಿಫಿಕೇಟುಗಳನ್ನು ಮಾತ್ರ ಕೊಡಲಾಗುತ್ತದೆ. ಸೆಕೆಂಡರಿ 
೫ ಶಿಕ್ಷಣದ ನಂತರದ ಮುಂದಿನ ಉನ್ನತ ಶಿಕ್ಷಣಗಳಿಗೆ ಸೇರುವವರು ಕ್ಲಿಷ್ಟವಾದ 
ಪ್ರಾಯೋಗಿಕ ಪರೀಕ್ಷೆಗಳಿಗೆ ಒಳಗಾಗಬೇಕಾಗುತ್ತದೆ. ಪ್ರತಿಭೆ, ಆಸಕ್ತಿ, ಸಾಮರ್ಥ ಸ 
ಗಳಿರುವುದು ಕಂಡು ಬಂದರೆ ಮುಂದಿನ ಶಿಕ್ಷಣಕ್ಕೆ ಅವಕಾಶ. ಇಲ್ಲಿ ಅನುತ್ತೀರ್ಣರಾದ, 
ವರಿಗೆ ಜೀವನಕ್ಟೇನೂ ತೊಂದರೆಯಾಗುವುದಿಲ್ಲ. ಮನಸ್ಸಿದ್ದರೆ ಸಾಮರ್ಥ ನನ್ನು 
ಗಳಿಸಿ ಉನ್ನತ ವಿದ್ಯಾಭ್ಯಾಸವನ್ನು ಹೊಂದಬಹುದು. 3 

ಅನಂತರದ ಐದು. ವರ್ಷಗಳ ಕಾನೇಜಿನ ಉನ್ನತ ಶಿಕ್ಷಣನ್ರ ಸಮಕಾಲೀನ 
. ಮಾನವ ಸಂಬಂಧಗಳು ಹಾಗೂ ಜೀನನಾವಸ್ಯತ ವಸ್ತುಗಳ ಸಮಸ್ಯೆಗಳು. -ಮಾನನಿಕ, 
ವೈಜ್ಞಾ ನಿಕ ಹಾಗೂ ತಾಂತ್ರಿಕ ಅಂಗಗಳಾಗಿ ವಿಂಗಡಿಸಲ್ಪಟ್ಟಿರುತ್ತವೆ. ಈ ಶಿಕ್ಷಣವು 
ಸುಶೋಧನಾತ್ಮಕ ಅಧ್ಯಯನವನ್ನು ನಡೆಸುವುದರ ಮೂಲಕ ಬದುಕಿನ ಸಮಸ್ಯೆಗಳಿಗೆ 
ಪರಿಹಾರ ಕಂಡುಕೊಳ್ಳುವ ಮಾರ್ಗದಲ್ಲಿ ಮುನ್ನಡೆಯುತ್ತ ತೆ ಸಾಮಾನ್ಯವಾಗಿ ಈ 
ಉನ್ನತ ಶಿಕ್ಷಣಕ್ಕೆ ಬರುವವತು.. ಕಡಿನೆ ಜನರಾದರೂ' ಪ್ರತಿಭಾಸಂಸನ್ನರೂ, ನಿಷ್ಠೆ 
ಯಿಂದ ದುಡಿಯುವವರೂ, ಸೃಜನಾತ್ಮಕ ಬುದ್ಧಿ ಶಾಲಿಗಳೂ, ಸಮಾಜದ ಸುಖ- 
ಶಾಂತಿಯ ಬಗ್ಗೆ ಕಳಕಳಿ ಇರುನನರೂ ಆಗಿರುತ್ತಾರೆ. (ಈ ಗುಣ ಲಕ್ಷಣಗಳನ್ನು 
ಪ್ರವೇಶ. ಪರೀಕ್ಷೆಗಳಲ್ಲಿಯೇ ಗುರುತಿಸಿರುತ್ತಾರೆ.) ಇವರು ರಾಷ್ಟ್ರದ ಸರ್ವತೋಮುಖ 
ಏಳ್ಗೆಗೆ ಸ್ವತಃ ದುಡಿಯುನನರಾಗಿಯೂ, ಕಿರಿಯರಿಗೆ ಸಮರ್ಥ ಮಾರ್ಗದರ್ಶಕ 
ರಾಗಿಯೂ ಇದ್ದು ಕೊಂಡು ರಾಷ್ಟ್ರದ ಭಾವೈಕ್ಯತೆ ಹಾಗೂ ಸುಖಸಾಧನೆಗೆ ಒಗ್ಗಟ್ಟಾಗಿ 


ಶ್ರಮಿಸುತ್ತಾರೆ. 


ಕೊನೆಯ ಮಾತು 


ಸಾಮಾಜಿಕ ನ್ಯಾಯ, ಸರ್ವರ ಸುಖಸಾಧನೆ, ಮಾನೆವೀಯ ಮೌಲ್ಯಗಳಾದ 
ದಯೆ, ಕ್ಷಮೆ, ಪ್ರೇಮ, ತ್ಯಾಗ ಮುಂತಾದುವುಗಳನ್ನು ಉಳಿಸಿ, ಬೆಳೆಸಬೇಕೆಂಬ 
ಹಂಬಲವುಳ್ಳ ಯಾವುದೇ ರಾಷ್ಟ್ರ ಪ್ರ ಪ್ರಜಾಪ್ರಭುತ್ವ ತತ್ತ್ವಗಳಿಗೆ ಬದ್ಧವಾದ ಏಕರೂಸ 
ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಿರಬೇಕು. ವ್ಯಕ್ತಿಯ ಪ್ರತಿಭೆ, ಆಸಕ್ತಿ ಮತ್ತು 
ಸಾಮರ್ಥ್ಯಗಿಳಿಗನುಸಾರೆವಾಗಿ ಕಲಿಯುವ ಮತ್ತು ಸಂಪಾದಿಸುವ ಅವಕಾಶಗಳನ್ನು 
ಕೊಡಬೇಕು. ಎಲ್ಲ ಹಂತದಲ್ಲಿಯೂ ಶಿಕ್ಷಣವು ಪುಕ್ಕಟೆಯಾಗಿ ದೊರೆಯಬೇಕು. 
| * ಮಾನವೀಯತೆಯನ್ನೇ ನಿನುರ್ಣಲಮಾಡುನ ಯುದ್ದ ಸಂಬಂಧಿ ಮಾರಕಾಸ್ತ್ರ 


ಲಲಿ ಮಾನವಿಕ ಕರ್ಣಾಟಕ 


ಗಳಿಗ ಚಲ್ಲುವ ಅಪಾರ ಹಣನನ್ನು ಮಾನವೀಯತೆಯನ್ನು ಉಳಿಸಿ ಬೆಳೆಸುವ ಶಿಕ್ಷಣಕ್ಕೆ 
ವಿನಿಯೋಗಿಸಬೇಕು. “ಯುದ್ದ ಮಾನವೀಯತೆಯನ್ನು ಅಳಿಸುತ್ತದೆ : ಶಿಕ್ಷಣ ಮಾನವೀ 
ಯತೆಯನ್ನು ಉಳಿಸುತ್ತದೆ”. ಧನ ಸಿಶಾಚಿ ರೂಪದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇರ 
ಬಾರದು. ಸ್ವಾರ್ಥತೆ, ಜಾತೀಯಸೆ, ಹೊಲಸು ರಾಜಕೀಯ, ಪಕ್ಷಪಾತದ ಶಿಕ್ಷಣಡೆ' 
ಪರಿಸರಪಲ್ಲಿ ಇರಬಾರದು. ಶಿಕ್ಷಣದ ಪ್ರಸಂಚದ ನೀತಿ-ನಿಯಮಗಳು ಮಾನವೀಯತೆಂ - 
ರಕ್ಷಣೆಗಾಗಿ ಇರಬೇಕು. ಶಿಕ್ಷಣ ಹಾಗೂ ಶಿಕ್ಷಣದ ಫಲ ಜೀವನದ ಸವಸ್ಯೆಗಳಿ 4 
ಪರಿಹಾರವಾಗಬೇಕು. ಈ ಪರಿಹಾರಗಳು ಮೊದಲು ಶ್ರೀ ಸಾಮಾನ್ಯನನ್ನು ಮುಟ್ಟ | 
ಬೇಕು. ರಸ್ಕಿನರ Unto The Last’ (ಸರ್ವೋದಯ) ಎಂಬ ತತ್ತ್ವ ಶಿಕ್ಷಣ ಕ 


ಈ 


ಮುಖ್ಯ ಗುರಿಗಳಲ್ಲಿ ಒಂದಾಗಿರಬೇಕು. ಮಹಾತ್ಮ ಗಾಂಧಿಜೀಯವರ ಮೂಲಭೂತ ' 
ಶಿಕ್ಷಣ ತತ್ತ್ವ ಹಾಗೂ ಉಸನಿಷತ್ಮುಗಳ ನೀತಿ ತತ್ತ್ವಗಳು ಶಿಕ್ಷಣದ ಹಾಸುಹೊಕ್ಕಾ 4 
ಬೇಕು. | & 
ಮಾನವತೆಯ ಆಧಾರವಾದ ಶ್ರಮಜೀವಿ ರೈತನ ಜೀವನವನ್ನು ಆರ್ಥಿಕವಾಗಿ | 
ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಸುಧಾರಿಸಲು ಶಿಕ್ಷಣ ವ್ಯವಸ್ಥೆಯು 
ಸೋತಾಗ ಸಮಾಜದ ನಾಶ ಹತ್ತಿರವಾಗುತ್ತದೆ. ರೈತ ಕೂಲಿಗಾರ ಮುಂತಾದ ಶ್ರಮ" 
ಜೀವಿಗಳು ಶಿಕ್ಷಣ ಹಾಗೂ ಅದರ ಫಲಗಳಿಂದ ವಂಚಿತರಾಗಿ, ಸ್ವಾರ್ಥಿಗಳ ಶೋಷಣೆಗೆ"! 
ಒಳಗಾಗಿ ನರಳುತ್ತಲೇ ಇರುವುದು ಯಾರಿಗೂ ಒಳ್ಳೆಯದಲ್ಲ, ಆ ಶ್ರಮಜೀವಿಗಳೆಲ್ಲರೂ ' 
ಎಚ್ಚೆತ್ತು ಒಂದಾದಾಗ ಸರ್ವನಾಶವಾಗುತ್ತದೆ. ಇಂತಹ ಅಳಿವು-ಉಳಿವಿನ? ಸಂದಿಗ್ದ ' 
ಸಮಯದಲ್ಲಿ ಮುಖ್ಯವಾಗಿ ಶಿಕ್ಷಣದ ಸೂತ್ರವನ್ನು ಹಿಡಿದಿರುವವರ ಜವಾಬ್ದಾರಿ ಜೇರೆಲ್ಲರಿ ' 
ಗಿಂತಲೂ ಗುರುತ್ತರವಾದದ್ದು. ಅವರು ತಮ್ಮ ಸ್ವಾರ್ಥವನ್ನು ಮರೆತು “ ಲೋಕೆ ' 
ಹಿತದಲ್ಲಿ ತಮ್ಮ ಹಿತವೂ ಇದೆ” ಎಂಬ ಸತ್ಯವನ್ನು ಬಹಳ ಬೇಗನೆ ಅರಿತುಕೊಳ್ಳ. 
'ಬೇಕಾಗಿದೆ, ಇವರು ಬಡವ-ಬಲ್ಲಿದ, ಜ್ಞಾನಿ-ಅಜ್ಞಾನಿ, ನಾಗರಿಕ-ಅನಾಗರಿಕ, ಎಂಬ 
ನೋವನ್ನುಂಟುಮಾಡುವ ಜೀವನ ದ್ವಂದ್ಧ ಗಳನ್ನು ಅಳಿಸಿಹಾಕಲು ಶ್ರೀಸಾಮಾನ್ಯನನ್ನು : 
ಸುಶಿಕ್ಷಣದ ಮೂಲಕ ಜಾಗೃತಗೊಳಿಸಬೇಕಾಗನೆ. ಈ ಜಾಗೃತಿ ಕಾರ್ಯವು ಪೂರ್ಣ: 
ಗೊಳ್ಳುತ್ತಿದ್ದಂತೆಯೇ ಲಂಚಕೋರ ಅಧಿಕಾರಿಗಳ ದುರಾಶೆಕೋರ ವ್ಯಾಪಾರಿಗಳ ಮತ್ತು 1 
ಸ್ವಾರ್ಥರಾಜಕಾರಣಿಗಳ ನಾಶವ್ರೆ ಪೂರ್ಣವಾಗುತ್ತದೆ. ಸಮಾನತೆ, ಸಾಮರಸ್ಯ, 
ಮಾನನೀಯತೆಗಳೆಂಬ ನೈತಿಕ ಮೌಲ್ಯಗಳ ಆಧಾರದ ಮೇಲೆ ನ್ಯಾಯ, ನಿಷ್ಠೆ, ಧರ್ಮ ' 
ಗಳಿಂದ ಕೂಡಿದ ಮಾನವರ ಸಹಬಾಳ್ವೆ ಸಾಧ್ಯವಾಗುತ್ತದೆ, ' 

ಆದ್ದರಿಂದ, ಇನ್ನು ಮುಂದಿನ ಶಿಕ್ಷಣವು ವಿಭಿನ್ನ ಮನೋಭಾವನೆಯ ಜನತೆ ' 
ಯನ್ನು ಒಂದುಗೂಡಿಸಿ, ಸುಖ-ಶಾಂತಿ-ಸಮಾಧಾನಗಳಿಂದ ಬದುಕುವ ಸಾಧನವಾಗ ' 
ಬೇಕು. ಒಂದು ವೇಳೆ ಶಿಕ್ಷಣವು ತನ್ನ ಪವಿತ್ರ ಕರ್ತವ್ಯವನ್ನು ಮರೆತರೆ ಮಾನವ | 
ಜೀವನ ಸ್ವಾರ್ಥದ ಕಾಡ್ಗಿಚ್ಚಿಗೆ ಸಿಕ್ಕಿ ಭಸ್ಮವಾಗುತ್ತದೆ. ಹೀಗಾಗದಿರಲಿ--“ ಎಲ್ಲರೂ ' 
ಎಲ್ಲರಿಗಾಗಿ ಬದುಕಲಿ, ಎಲ್ಲರೂ ನೆಮ್ಮದಿಯಿಂದಿರಲಿ * ಎಂದು ಎಲ್ಲರೂ ಹಾರೈಸೋಣ. ' 


ಮೂಲ : ವಿಸ್‌. ಎಸ್‌. ರಾಘ ವಾಚಾರ್‌ 


' ಅನುವಾದ : ಸಿ. ಸೇತೂಬಾಯಿ 


ದ್ದೆ ತ ವೇದಾಂತ 


(ಹಿಂದಿನ ಸಂಚಿಕೆಯಿಂದ ಮುಂದುವರೆದುದು) 
ಸತ್ತಾ ವಿಟಾಮಾಂಸೆ 


ಪ್ರಮೇಯ ತತ್ವ ಸೋಷಾನ 


ತತ್ವ 
| 
ಸ್ವತಂತ್ರ ಪರತಂತ್ರ 
3 kos 
ಭಾವ ಅಭಾವ 
ke 
| ಪ್ರಾಗಭಾವ ಪ್ರಧ್ವಂಸಾಭಾನ ಅತ್ಯಂತಾಭಾನ 
ಹ 
ಚೇತನ ಅಜೇತನ 


| 
ತ ದುಃಖುಸ್ಪೃಷ್ಟ ಸ ಅಸಂಸ್ಕಷ್ಟ ಸ 
| | | 
ವಿಮುಕ ದುಃಖಸಂಸ್ತ 
~ 4 
ಸ | 
_ ಮುಕ್ತಿಯೋಗ್ಯ ಮುಕ್ಕ್ಯಯೋಗ್ಯ 
| | 
| 
ಸೃಷ್ಟಿಸಂಸ್ಕ ತನೋಯೋಗ್ಯ 


೫೦ ಮಾನವಿಕೆ ಕರ್ಣಾಟಕ 


ದ್ವೆ ತದ ಜ್ಞಾ ನಮಾಮಾಂಸೆಯು, ಅಂತರ್ಗತವಾಗಿರುವ ಸತ್ತಾ ಖಾಮಾಂಸೆ 
ಯೆನ್ನು ತಕ್ಕಮಟ್ಟಿಗೆ ಪರಿಚಯಮಾಡಿಕೊಟ್ಟಿದೆ. ಆದರೂ ಈ ಕೇಂದ್ರಿ ಯ ಸಾರಭೂತ 


ಭಾಗವನ್ನು ನೇರವಾಗಿಯೇ ಗನುನಿಸಬೇಕಾ ಸು ಅವಶ್ಯ ಕೆ, 


ತತ್ವಸೋಪಾನದಲ್ಲಿ ಎರಡು ರೀತಿಯ ಗಣನೆ ಇದೆ. ಮುಂದೆ ಬಂದ ಸಂಪ್ರದಾಂ | 
ದೆಲ್ಲಿ ಹೆತ್ತು ಪದಾರ್ಥಗಳನ್ನು ಸಟ್ಟಮಾಡಲಾಗಿದೆ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, 
ವಿಶೇಷ, ಸಾ ಸಾದೃಶ್ಯ, ಶಕ್ತಿ, ಅಂತಿ, ವಿಶಿಷ್ಟ, ಅಭಾನ ಎಂಬುವೇ ಅವು: ಶ್ರೀಮಕ್ಕಥ್ವರು 
ತಮ್ಮ «ತತ್ವ ಸಂಖ್ಯಾನ' ಮತ್ತು “ತತ್ವ ಮು ಎಂಬ ಗ್ರಂಥಗಳಲ್ಲಿ ಒಂದು ವ ೈಕ್ಷವನ್ನು ' 
ಕ ಸಕ ಕೊಟ್ಟಿ ದ್ದಾ 3 ಡೆ 


ಎರಡು ಪಟ್ಟಿಗಳೂ ಸೇರಿ ದ್ವೈತ ಸತ್ವವಿಸಾಮಾಂಸೆಯನ್ನು ಪೂರ್ಣವಾಗಿ ನಿರೂಪಿ' 
ಸುತ್ತವೆ. ಮೊದಲನೆಯ ಪಟ್ಟ ನ್ಯಾಯನ್ಸೆಶೇಸಿಕ ಸಿದ್ಧಾಂತಕ್ಕೆ ಅನುರೂಸವಾದುದು* | 
ಎರಡನೆಯದು ದ್ವೈತ ಸಿದ್ಧಾ ಂತದ ಆಧ್ಯಾತ್ಮಿಕ ನಿಲುವನ್ನು ವಿಶದಪಡಿಸುತ್ತ ದೆ. ಈ 
ಸಟ್ಟಿಯಲ್ಲಿ ಕೊಟ್ಟಿ ರುವುದನ್ನು. ಪ್ರಕೃತಿ, ಜೀನ, ಬ್ರಹ್ಮ ಎಂಬ ಮೂರು ತತ್ವ! ಗಳ ಕೆಳಗೆ" 
ಫಲಸ್ರ ದವಾಗಿ ಪ್ರ ಎಸ 4-1 ನೇದ್ಯವಾಗಿರುತ್ತೆ ದೆ. ಪ ತಳು ಪಟ ಕಯ 1 
ಆದ್ರೆವ್ಯ ಪದಾರ್ಥಗಳನ್ನು ಆವಳ್ಯಕವಾದಾಗ ಸೂಕ್ತವಾಗಿ ತಂದುಕೊಳ್ಳ ಬಹುದು. 


A ಪ್ರಕೃತಿಯನ್ನು ಪರಿಶೀಲಿಸುವಾಗ ಎರಡು ಮೂಲಭೂತ ಹೇಳಿಕೆಗಳನ್ನು ಅದರ ' 

ತಾತ್ವಿಕ ಸ್ಕಾ ನಮಾನಗಳನ್ನು ನಿರ್ದಿಷ್ಟ ಪಡಿಸುವುದಕ್ಕಾಗಿ ಪರಿಗಣಿಸಬೇಕು. "ಭೌತಿಕ. 
ಸ್ರ ಸಚವು ಸತ್ಯವಾದುದು ಮತ್ತು ಅದು ಜ್ಞಾತೃನಿನ ಕಲ್ಪನಾರೂಸ ಸೃಷ್ಟಿಯಲ್ಲ ಅಥವಾ 1 
ಭ್ರಾಂತಿಯಲ್ಲ. ಭ್ರಾಂತಿಯಾಡದೆಲ್ಲವೂ ಒಂದು ಅಧಿಷ್ಠಾನ ಮತ್ತು ಅದಕ್ಕೆ ಸದೃಶ 
ವಾದ ಮತ್ತೊಂದು ಸತ್ಯವಸ್ತುವನ್ನು ಪೂರ್ವ ಕಲ್ಪನೆಯಾಗಿಟ್ಟು ಕೊಳ್ಳ ಬೇಕು. ಈ : 
ಸಾದೃಶ್ಯದೆ ಆಧಾರದಮೇಲೆ ಯಾವುದು ಅಸ್ತಿತ್ವ ರಹಿತವಾದುದೋ ಅದನ್ನು ಅಧಿಷ್ಠಾ 
ನದ ಮೇರೆ ಇಡಲಾಗುತ್ತದೆ. ನಮ್ಮ ಜಗತು. ಅಸತ್ಯವಾಗಿರಬೇಕಾದಕೆ ಮತ್ತೊ ದು ತ 
ಸತ್ಯವಾದ ಜಗತ್ತಿರಬೇಕು. ಅಧಿಷ್ಠಾನದ ಸ್ಥಾನದಲ್ಲಿ, ಸಾದೃಶ್ಯದ ಪ್ರಕಾರ, 'ಅಸತ್ಯ 3. 
ಜಗತ್ತನ್ನು ಇರುವಂತೆ ಕಲ್ಪಿಸಿಕೊಳ್ಳ ಬೇಕು. ತೂ ಜಗತ್ತು ಭ್ರಾಂತಿಯಾಗಿರುವೆ. 
ನಿಕ್ಷದಲ್ಲಿ ಸತ್ಯಜಗತ್ತಿನ ಪೂರ್ವ ಕಲ್ಪನೆ ಇದ್ದೇ ತೀರಬೇಕು. ಕೇವಲ ಭ್ರಾಂತಿಮಾತ್ರವೇ 4 
ಇರಲು ಸಾಧ್ಯವೇ ಇಲ್ಲ. ಬಾಹ್ಯ ಪ್ರಸಚನನ್ನು ಅಸತ್ಯಮಾಡುವ ತರ್ಕಕ್ಕೆ ಎಷ್ಟೋ # 
ಆಕ್ಷೇಸಣೆಗಳನೆ. ಮಿಥ್ಯಾವಭಾಸವು ಮತ್ತೊಂದರಿಂದ ಉಂಟಾದುದು, ಮತ್ತು ಅದರ 
ಮೋಹಕಸಾಮರ್ಥ ಕಿವ ಸತ್ಯ ಪ್ರತಿಕೃ ತಿಯಂತೆ ಇರುವುದನ್ನು ಅವಲಂಬಿಸಿದೆ. ಸ್ವಷ್ನವು 
ಜಾಗೃತಾನುಭವನೆಂದು ed ಡೆ! ಮೋಹವನ್ನುಂಟುಮಾಡುತ್ತದೆ. ಜ್ಯ 
ತಾನುಭವನಿರನೇ ಹೋಗಿದ್ದರೆ, ಸ್ವಪ್ನವೆಂಬ ಘಟನೆಯೇ ಆಸಾಧ್ಯವಾಗುತ್ತೆ ತ್ತು ಮತ್ತು 
ಅದು ವಂಚಿಸುವ ಶಕಿ ಕೀಯನ್ನು ಹೊಂದಿರುತ್ತಿರಲಿಲ್ಲ. 


( ದೆ ಪತೆ ವೇದಾಂತ ೫೧ 


ಭೌತಿಕವಾದುದನ್ನು ತೊಡೆದು ಹಾಕುವುದಕ್ಕೆ ಮತ್ತೊಂದು ಮಾರ್ಗವಿದೆ. ಅದು 
' ಅಜೇತನ ಪ್ರಕೃತಿಯು ಚೈತನ್ಯದ ಬೀಜಾವಸ್ಥೆ ಅಥವಾ ಭ್ರಷ್ಮಾವಸ್ಥೆ ಎಂದು ಭಾವಿಸ 
ಬಹುದು. wis ವಿಶ್ವ ಚೈ ತನ ನಾವವಾಗುತ್ತದೆ ಈ ದಾರ್ಶನಿಕ ಪದ್ಧ 35 
ಸಾಧ್ಯತೆಯು ಭಾರತೀಯ ಜಾ ದಲ್ಲಿ ಹೆಚ್ಚು ಸ್ರ ಯೋಗಿಸಲ್ಪ ಡೆದೆ ಇರುವುದರಿಂದ. ಅದರೆ 
ವಿವರಗಳಿಗೆ ಹೋಗಬೇಕಾಗಿಲ್ಲ. ಶ್ರೀಮನ, ತಿ ರು ಇದನ್ನು ಅನ ತತ್ಪ್ವಾಧಾರದ ಮೇಲೆ 
ಜಡ ಮತ್ತು ಚೇತನಗಳು ಪರಸ್ಪರ ಭಿನ್ನವೇ. ತು ಬಹ ಇನ್ನೊ ದರ ಪ್ರಕಾರ 
ವೆನ್ನುವ ವಾದವನ್ನು ವರ್ಟಿಸುತಾ. ರೆ. 
ಭೌತಿಕ ಪ್ರಪಂಚವು ಮೂಲತಃ ಸತ್ಯವೆಂದು ಪ್ರಥಮತಃ ಸಾಧಿತವಾಗಿದೆ. 
ಕೂಡಲೇ ಎರಡನೆಯದಾಗಿ ಹೇಳಬೇಕಾದುದು ಏನೆಂದರೆ ಇದೊಂದೇ ಏಕೈಕಸತ್ಯವಲ್ಲ. 
ಮೊದಲನೆಯದಾಗಿ ಚೇತನ ತತ್ತ್ವವನ್ನು ಅದು ಹುಟ್ಟಿ ಸುವ್ಪದಿಲ್ಲ. ಮತ್ತು ಅದರ 
ದಾರ್ಶನಿಕ ವಿವರಣೆಗೆ, ಭೌತವಾದಿಗಳು ನಿರರ್ಥಕವಾಗಿ ಭಾವಿಸುವಂತೆ, ಅದು ಕೀಲಿಕ್ಟೆ 
"ಆಗಿಲ್ಲ ಮತ್ತು ತನ್ನ ಅಸ್ತಿತ್ವ ಕ್ರಿಯೆಗಳು, ಜ್ಞಾ ನ ಗಮ್ಯತೆ ಇವುಗಳಿಗೆ ತಾನೇ 
ಪರಮಾತ್ಮ ನನ್ನು ಅನಲಂಬಿಸಿರು್ತ ದೆ. ಅದರ ಸ ೃತಿಯು, ತಟಸ್ಥ ಮತ್ತು ಕ್ರಿಯಾತ್ಮಕ 
ಎರಡು ಅನಸ್ಸೆ ಗಳಲ್ಲಿಯೂ ಬ ಬ್ರಹ್ಮನ ಶಕ್ತಿ ಯಿಂದಲೇ ಆಗಿದ್ದು ಅದರೆ "ಡ್ಲೀಯತ್ವವೂ 
ಬ್ರಹ್ಮನ ಅಧೀನವಾಗಿದೆ. ಅದರ ಸತ್ತಾ ಕ್‌ ವೃತ್ತಿ ಪ ಕ್ರಮಿತಿಯು ಸರಮಾತ ನ ಆತೆ 
ಬದು ಅಂತಿಮ ಸತ್ಯ. ಭೌತಿಕಜಗತ್ತಿನ ಸ ಸ್ಥಾನಮಾನವನ್ನು ಹೀಗೆ ದ್ವಿನುಖನಾಗಿ 
ನಿರ್ಣಯಿಸುವುದರಿಂದೆ ದ್ವೈತದ ಪ್ರ ಕೃತಿನಿನಾಮಾಂಸೆಗೆ ಹಿನ್ನೆಲೆ ಸಿಕ್ಕಿದಂತಾಗುತ್ತದೆ. 
_ ಕಾಲದೇಶಗಳು ಜೌತಕವ್‌ಮಸೆಲ್ಲದರ "ಕರ್ಚವಾಗಿದೆ ಮತ್ತು ಇವುಗಳಿಂದ ನಿರ್ದೇಶಿತ 
ವಾಗುವ್ರದರಿಂದಲೇ ಅದರ ಸತ್ಯವನ್ನು 'ಗುರುತಿಸಿದಂತಾಗುತ್ತ ಡೆ ಆಗಲೇ ನಾವು ಗ್ರಹಿ 
' ಸಿರುನಂತೆ, ಕಾಲ ದೇಶಗಳೇ ಸಾಕ್ಷಿ ಅನುಭವದಿಂದ ನಿಸ್ಪ ಂಶಯೆವಾದ ಸತ್ಯಗಳುದು 
 ಪ್ರಮಾಣೀಕೃತವಾಗಿನೆ. ಕಾಲಷೇಶೆಗಳಲ್ಲಿ ನಡೆಯುವುಜಿಲ್ಲದರ ಸತ್ಯವು ಕಾಲದೇಶಗಳ 
ಸತ್ಯ ಜೊಂದಿಗೆ. ಸೇರಿಕೊಂಡಿಜೆ ಮತ್ತು ಕಾಲದೇಶಗಳ ಸತ್ಯವು ಸಾಕ್ಷಿಯ ಮೂಲ ಅನು 
ಭನದಿಂದ ಸಿದ್ಧ ಪಡಿಸಲ್ಪಟ್ಟದೆ. ಬೌದ್ಧರು ಆತ ವನ್ನು. ಒಪ್ಪಿ ಕೊಳ್ಳದೆ ಪ್ರಪಂಚವು 
ಗೋಚರವಾಗಿಯೂ ಮತು. ಅಗೋಚರವಾಗಿಯೂ "ತ್ಯ ಹಂವತುನೆಗೊಳಿಗಾಗಿದೆ ಎಂದು 
ವಾದಿಸಿದರು. ದ್ರೈತವು `ಉಪಾಧಿರಹಿತ ಅನಿತ್ಯತೆ ಅಥವಾ ಕ್ಷಣಿಕನಾದವನ್ನು ಖಂಡಿ 
_ ಸುತ್ತದೆ. ಪ್ರಕೃತಿಯಲ್ಲಿ ಮೂಲವಸ್ತುವಿಗೆ ಒಂದು ಪ್ರಮಾಣದ ಶಾಶ್ವತತೆ ಇದ್ದು 
ಕ ಅದು ಕತಿ. 'ಮತ್ತು "ನಾಶಕ್ಕೆ ಸಿಕ್ಕುವುದಿಲ್ಲ J ದ್ರೈತವು ಸ್ಕಾ ನಿಸುತ್ತದೆ. 
f ಪ್ರ ಕೃತಿಯ ಆಗುವ “ಬದಲಾವಣೆಗೆ ಕಾರ್ಯಕಾರಣ ನಿಯಮದ 'ಅಡಳಿತನಿನೆ. ಕಾರ್ಯ 
y ಕಾರಣನಿಯಮನನ್ನೆ ಭಾರತೀಯ ದರ್ಶನಗಳಲ್ಲಿ ಬೇರೆ ರೀತಿಯಲ್ಲಿ ಗ್ರಹಿಸಲಾಗಿದೆ. 
y ಪ್ರಾಚೀನ ಬೌದ್ಧರ ಸ್ಪ ಪ್ರತೀತ್ಯ ಹಡ ತ್ಸ ಬಾನ ನ್ಯಾಯ ವೈಶೇಸಿಕರ ಆರಂ ಭನಾದ, 
4 ಸಾಂಖ್ಯಯೋಗಗಳ ಸ ಸತ್ಕ್ಯಾರ್ಯವಾದ, ಅದ್ವೈತದ ನಿವರ್ತವಾದ ಇವೆಗಳಿನೆ. ದ್ವೈತವು 
' ಈ ವಿವಾದದಲ್ಲಿ ಮಧ್ಯಮಸಕ್ಷವನ್ನು ಅವಲಂಬಿಸಿ ಸದಸತ್ಪಾಕೈವೆಂಬ ಸಿದ್ಧಾಂತನನ್ನು 


1 


೫೨ ಮಾನವಿಕ ಕರ್ಣಾಟಕ 


ಮುಂದಿಡುತ್ತದೆ. ಪ್ರತೀತ್ಯ ಸನುತ್ಪಾದವಾದ ಮತ್ತು ವಿತರ್ಕವಾದ ಅತಿವಾದಗಳ N 
ನಿರಾಕರಿಸುತ್ತದೆ. ಕಾರ್ಯಕಾರಣ ಸಂಬಾಧದಲ್ಲಿ ಕಾರಣದ ಅನ ನುನೃತ್ತಿ ಕಾರ್ಯುದ ನವೀನತೆ 
ಗಳನ್ನು ಪರಿಗಣಿಸುವ ನ್ಯಾಯವನ್ನು ಅ ಅನುನೋದಿಸಿ ಹ ಮತ್ತು ಸತ್ತಾ ೯ 
ವಾದಗಳ ಸಮ್ಮೇಳನವನ್ನು ಪ್ರತಿಪಾದಿಸುತ್ತದೆ. 

ಈ ಘಟ್ಟದಲ್ಲಿ ದಾರ್ಶನಿಕ ಪ್ರಕೃತಿ ನಿಸಾಮಾಂಸೆಯ ವಲಯಕ್ಕೂ ವೈಜ್ಞಾನಿಕ! 
ಅವಲೋಕನ . ಪ್ರಯೋಗಗಳಿಂದ ಮಾಡುವ ಪ್ರಕೃತಿ ಸಂಶೋಧನೆಯ ವಲಯಕ್ಕೂ 
ಇರುವ ನಿಭಜನೆಯ ರೇಖೆಯನ್ನು ಸೂಚಿಸುವುದು "ಮತ್ತು ಆದರಿಂದ ಬರುವ ತಾರ್ಕಿಕ 
ವಿಚಾರವನ್ನು ನೋಡುವುದು ಅಗತ್ಯ. ದಾರ್ಶನಿಕ ಪ್ರಕೃತಿ ಮಿಾಮಾಂಸೆಯು ವಿವರೆ 
ಗಳಲ್ಲಿ ವೈಜ್ಞಾನಿಕ ನಲಯಕ್ಸೆ ಪ್ರವೇಶಿಸಿ ವಿಜ್ಞಾನದ ಮುನ್ನ ಡೆಯಿಂದ ನಿರರ್ಥಕವಾಗೆ 
ಕೂಡದು. ಹೀಗೆಯೇ ವಿಜ್ಞಾನವೂ ಕೊಡ ತನ್ನ  ಮೂಲಧೊತ ಕಲ್ಪನೆಗಳ ವಿಶಾಲವೂ 
ಶಾತ್ವಿಕವೂ ಆದ ವ್ಯಾಖ್ಯಾನಗಳ ತನ್ನ ಪ್ರಕ್ರಿ ಯಿಗಳ ವ. ಕಾಲದಲ್ಲಿರುವ ಪೂರ್ನಗ ಹೀತೆ' | 
ತತ್ತ್ವಗಳ, ತನ್ನ ಸಂಶೋಧನೆಗಳ ಆಧ್ಯಾತ್ಮಿ ಕ ಪರಿಣಾಮಗಳ ಮೇಲೆ ತಾನೇ ನಿಬಂಧನೆ 
ಮಾಸಂ: ನಿಜ್ಞಾ ನಿ ಹೀಗೆ ಪ್ರವರ್ತಿಸಿದರೆ ಅವನಿಗೆ ವಿಶೇಷ ಅಧಿಕಾರನಿಕು ' 
ವದಿಲ್ಲ. ಏಕೆಂದರೆ ಅವನು ಭೌತಿಕ ಸಂಶೋಧನೆಯಲ್ಲಿ ತೊಡಗದೆ ಆಧ್ಯಾತ್ಮಿಕ ಮತ್ತು 
ವ್ಯಾ ಖ್ಯಾನರೂಸವಾದ ಸಮಾಲೋಚನೆಯಲ್ಲಿ ದಾರ್ಶನಿಕನ ಪಾತ್ರವನ್ನು ತೆಗೆದು ' 
ಕೊಂಡಿರುತ್ತಾನೆ. ಈ ಎರಡು ವಲಯಗಳ ವಿಭಜನೆಯನ್ನು ದ್ವ ತಸಿದ್ಧಾಂತದ ಫಿಲುನಿ 
ನಿಂದ ಚೆನ್ನಾಗಿ ಅನುಮೋದಿಸಬಹುದು. ಏಕೆಂದರೆ ಅದು ಪ್ರತ್ಯಕ್ಷದ ಪಾರಮಾರ್ಥ ' 
ವನ್ನು ಅದರ ಸ್ವಕ್ಷೇತ್ರದಲ್ಲಿ ಒಪ್ಪಿಕೊಳ್ಳುತ್ತದೆ. ವೇದಾಂತಿಯು ಪ್ರತ್ಯಕ್ಷದಿಂದ ಸಿದ್ಧ 
ನಾದುದನ್ನು ತನ್ನ ಅಂತಿಮ ಪ್ರಮೇಯನಾದ ಪರಬ್ರಹ ನೊಡನೆ ಸಂಯೋಜನೆ ಮಾಡ | 
ಬೇಕಾದ ಹೊಣೆಗಾರಿಕೆ ಹೊತಿ ತ್ತಿದ್ದಾನೆ. ವಿಜ್ಞಾ ನವು ಭೌತಿಕ ವಸ್ತುವಿನ "ಹೇಗೆ' 
“ನು” ಎಂಬುದನ್ನು ನಿರ್ಣಯಿಸುತ್ತ ಡಿ ವೇದಾ ಇಂತವು ಇದಕ್ಕೆ ಮೂಲಭೂತ ದೈವಿಕ. 
ತತ್ವವನ್ನು ಸಮೀಕ್ಷಿಸುತ್ತ ಡೆ. 

ಭೌತನಸು ವ ವಾಗಿರುವುದರ ಪರಿಮಿತಿಯನ್ನು ಚೆನ್ನಾಗಿ ಅರಿಯಬೇಕು. ಇದರಲ್ಲಿ. 
ಬಾಹ್ಯಪ್ರಸಂಚದ ಪದಾರ್ಥಗಳು ಮತ್ತು ಪ್ರಾಣಿಯ ಜೀವಂತ ಶರೀರವನ್ನು, ಟು 
ಮಾಡಿರುವ ಪ್ರಕೃತಿಯ ಅಂಶಗಳು ಸೇರಿವೆ. ” ಎಠಡನೆಯದರ್ಲ್ಲ ಬಾಹ್ಯಪ್ರ ಪ್ರಸಂಚಡೆ. 
ಸದಾರ್ಥಗಳಷ್ಟೆ ಸೇ "ಕಬಿ ಪ್ರಾಣ, ಇಂದ್ರಿಯಗಳು ಮತ್ತು ಅಂತರಿಂದ್ರಿ ಯವಾಡೆ 
ಮನುಸ್ಸು ಸ ಅಂಶಗಳೂ ಜೊತೆಗೆ ಸೇರಿವೆ. ಪ್ರಾಚೀನ ದರ್ಶನವು ಇನ್ಪಗಳೆಲ್ಲವನ್ನು | 
ಸಂಚೇಂದ್ರಿ ಯಗೆಳ ಸಂವಾದಿಗಳಾದ ಪಂಚಭೂತಗಳನ್ನಾಗಿ ವಿಂಗಡಿಸಿತು. ಜೈನರು 
ಬೌದ್ಧರು, ನ್ಯಾಯವೈಶೇಷಿಕರು ಜಡಜಗತ್ತನ್ನು ಅಣುಗಳ ಸಂಘಾತವೆಂದು ಪ್ರತಿಪಾಡಿ | 
ಸಿದರು. ಅಂದರೆ, ನಾವ್ರೆ ಅನುಭವದಲ್ಲಿ ಕಾಣುವ ಪ್ರಕೃತಿಯು ಈ ಅಣುಗಳ ತ 
ಸಮುದಾಯ ಅಥನಾ ಸಂಯೋಜನೆ.  ಭೌತಸ್ರಸಂಚನು ಇನ್ನು ಮುಂಡೆ ಅವಿಭಾಜ್ಯ ' 
ನಾದ ಕಣಗಳಿಂದ ಸಂಯೋಜಿಸಲ್ಪ ಟ್ರಷೆ ಎಂಬುವ ನಿವರಣೆಯಾಗಿದೆ. ಈಸ ಪರಮಾಣು. k 


5% p 


ಡ್ರೈೈತೆ ವೇದಾಂತ ಜತಿ 


| ವಾದಿಗಳ ಪರಸ್ಪರ ಭೇದಗಳನ್ನು ನಾವು ನಿರ್ಲಕ್ರಿಸೋಣ. ಇಲ್ಲಿ ಮುಖ್ಯವಾದ ಅಂಶವ್ರೆ 
ಅವರೆಲ್ಲರೂ ಪ್ರಕೃತಿಯನ್ನು ಸಂಘಾತದಿಂದಾದುದು ಎಂದು ಭಾವಿಸಿದುದು. ಸಾಂಖ್ಯ 
| ಯೋಗ, ದಾರ್ಶನಿಕರು ಇನ್ನೂ ಮುಂದೆ ಹೋಗಿ, ಸಂಚಭೂತಗಳನ್ನು ಮತು 
[ಪ್ರಾಕೃತಿಕ ವಸ್ತುಗಳೆಲ್ಲವನ್ನು ಏಕೈಕ ಭೌತತ್ವದ ಆತ್ಮನಿಭಜನೆ ಎಂದು ಹೇಳಿ ಪ್ರಕೃತಿ, 
ಅವ್ಯಕ್ತ, ಅವ್ಯಾಕೃತ ಎಂಬ ನಾಮಗಳನ್ನು ಆದಕ್ಕೆ ಕೊಟ್ಟರು. ಈ ನಿಭಜನೆಯ 
ಆಧಾರವನ್ನು ಮೂಲವಾಗಿಯೂ ಸರ್ವವ್ಯಾಸಕವಾಗಿಯೂ ಇರುವ ಸತ್ಯ, ರಜಸ್ಸು, 
| ತಪಸ್ಸು ಎಂಬ ಗುಣಗಳಲ್ಲಿ ಕಾಣಬಹುದು. ಈ ಮೂಲದ ವಿಭಜನೆಯ ಪ್ರಕ್ರಿಯೆಯ 
ಮ ಇಲಕ ಇಡೀ ಜಗತ್ತು ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳಾಗಿ ವಿಕಾಸವಾಗುತ್ತದೆ, 
ಕ ವಿವರಣೆಯಲ್ಲಿಯೂ ಪರಮಾಣುವಾದನ್ರೆ ವಿವರಿಸಿದ ಅಂಶಗಳನ್ನು ತನ್ಮಾತ್ರ ಮತ್ತು 
' ಮೆಹಾಭೂತಗಳು ಎಂಬ ವಿಭಜನೆಯಲ್ಲಿ ಅಳವಡಿಸಿಕೊಂಡು ಸಂಚೀಕರಣ ವಿಧಾನದಲ್ಲಿ 
ಸೇರಿಸಲಾಗಿದೆ. ಈ ವಿಷಯದಲ್ಲಿ ಹೆಚ್ಚು ಪ್ರವೇಶ ಪ್ರಕೃತಕ್ಕೆ ಬೇಕಾಗಿಲ್ಲ. 
| ಪ್ರತ ಸೇರಿದಂತೆ ವೇದಾಂತದ ಎಲ್ಲಾ ಶಾಖೆಗಳೂ ಭೌತಿಕ ಪ್ರಸಂಚವ್ರೆ 
ಒಂದೇ ಒಂದು ಮೂಲದಿಂದ ಉದ್ಭವಿಸಿದೆ ಎಂಬುವ ಸಿದ್ಧಾಂತಕ್ಕೆ ಬಂದಿವೆ. ಈ ಮೂಲ 
| ಪ್ರಕೃತಿ ಒಂದೇ. ಈ ವಿಸ್ತಾರವಾದ ಜಗತ್‌ ಪ್ರವೃತ್ತಿಯ ವಿವರಣೆಗೆ ಸಾಕೆಂದು 
ಸಾಂಖ್ಯರು ಅಭಿಪ್ರಾಯಪಟ್ಟಿದ್ದರು. ಆದರೆ ವೇದಾಂತದ ಎಲ್ಲಾ ಶಾಖೆಗಳೂ 
ಇದನ್ನು ತೀವ್ರವಾಗಿ ವಿರೋಧಿಸುತ್ತವೆ. ದ್ವೈತವು ತೆನ್ನದೇ ಆದ ವಿಶೇಷವಾದಗಳನ್ನು 
| ಒದಗಿಸುತ್ತದೆ. ಪರಮಾತ್ಮ ಅಥವಾ ಬ್ರಹ್ಮನನ್ನೇ ಒಪ್ಪಿಕೊಂಡ ಹೊರತು ಸೃಷ್ಟಿ ಕ್ರಮ 
| ನನ್ನು ಪೂರ್ತಿಯಾಗಿಯೂ ಸಮರ್ಪಕವಾಗಿಯೂ ಉಸಪಾದನೆ ಮಾಡುವುದಕ್ಕಾಗುವು 
| ದಿಲ್ಲವೆಂದು ದ್ವೈತವು ಸಾಧಿಸುತ್ತ ಡೆ. ಪ್ರಕೃತಿಯು ವ್ಯಕ್ತಾವಸ್ಥೆಗೆ ಪರಿಣಾಮ ಹೊಂದು 
' ಪ್ರದಕ್ಕೆ ಈಶ್ವರ ಅಥವಾ ಬ್ರಹ್ಮನು ಆದಿಮೂಲ, ಈಶ್ವರನು ಪ್ರಸಂಚನನ್ನು ಸೃಷ್ಟಿಸಿ 
ತಿಯನ್ನು ಪ್ರಚೋದಿಸಿ, ಅದರ ಸರಿಜ್ಞಾ ನವನ್ನು ಟುಮಾಡುತ್ತಾ ನೆ. ಅದರ *ಸತ್ತಾ' 
' *ಪ್ರಪ್ಪತ್ತಿ? ಮತ್ತು ಪ್ರಮಿತಿಗಳಿಗೆ ಹೇತೆವಾಗಿದಾ ನೆ. 
} ಇ) ೨೨ ಆದಿ ಎ 
೫ ಈಶ್ವರನು ಯಾವ ವಿಧವಾಗಿ ಕಾರಣನಾಗಿದ್ದಾನೆ? ಕೆಲವು ದರ್ಶನಗಳು ಆತನು 
ಉಪಾದಾನ ಮತ್ತು ನಿಮಿತ್ತ ಕಾರಣಗಳೆರಡೊ ಆಗಿದ್ದಾನೆ ಎಂದು ಹೇಳುತ್ತವೆ. 
ಸ] ನ್ಮದ್ವರು ಈ ವಿಧದಲ್ಲಿ ಈಶ್ವರನು ಉಪಾದಾನ ಕಾರಣನಾಗಿರುವುದರಿಂದ ಅವನು 
ವಿಕಾರ ರ್ಹನಾಗುತ್ತಾನೆ ಎಂದು ಇದನ್ನು ನಿರೋಧಿಸಿದರು. ಅನನು ಕೇನಲ ನಿಮಿತ್ತ 
| ಕಾರಣನು, ಉಪಾದಾನ ಕಾರಣನಲ್ಲ. ಇದನ್ನು ಮೇಗ್ನೋಟದಲ್ಲಿ ಮಾತ್ರ ನೋಡಿ 
' ಡರೆ ಇದು ಭಗವಂತನ ಕಾರಣತ್ವದ ಸರಿಮಿತಿಯಂತೆ ಕಾಣುತ್ತದೆ. ಈ ಸರಿನಿತಿಯ 
(1 ಥ್ಲೀಶವು ವಾಸ್ತೆವವಾಗಿ, ಈಶ್ವರನ ನಿರ್ವಿಕಾರತ್ವವನ್ನು ಯಾವ ಕುಂದೂ ಬರದುತೆ 
' ಕಕ್ಸಿಸಬೇಕೆಂಬುಡು. ಏಕೆಂದರೆ ಉಪಾದಾನ ಕಾರಣವು ಕಾರ್ಯೋ, ಕ್ರಿಯೆಯಕ್ಳಿ 
| ಚದಲಾವಣೆ ಹೊಂದುತ್ತದೆ. ಆದರೆ ಬೇರೊಂದು ಉಪಾದಾನನನ್ನು ಅತ 
ವುದರಿಂದ ಸೃಷ್ಟಿ ಕರ್ತನ ಸಂಪೂರ್ಣಕೆಗೆ ಧಕ್ಕೆ ಬಂದಂತಾಗುತ್ತದೆ. ಈ ಆಕ್ಷೇಸನನ್ನು 


ಥ್‌ 


ತೆ 


೯ 
ಇ 
೫ 


೫೪ ಮಾನೆ ೨ಕ ಕರ್ಣಾಬಿಕ 


ಉತ್ತರಿಸುವೆದಕ್ಕಾಗಿ ಶ್ರೀಮನ್ಮಥ್ವೆರು ಉಪಾದಾನ ಕಾರಣವೆ ಅದರ ಕಾರಣವಸ್ಥೆ 
ಯಲ್ಲಿಯೂ ಕಾರ್ಯಾವಸ್ಥೆಯಲ್ಲಿ ಇರುವಷ್ಟೇ ಸಂಪೂರ್ಣವಾಗಿ ಈಶ್ವರಾಧೀನವೆಂದು 
ಹೇಳುತ್ತಾರೆ. ಅದರ "ಸತ್ತಾ' “ಸ್ರವೈತ್ತಿ' ಮತ್ತು “ಪ್ರಮಿತಿ'ಗಳು ಅವುಗಳ. ಎಸ್ಸೈ ₹ | 
ಆಧಾರವಾದ ಈಸ್ವರನಿಂದನೇ ಬಂದಿವೆ. ಎರಡು ಸ್ವತಂತ್ರವಾದ ಕಾರಣಗಳ ದ್ವಂದ್ವನ್ರ" 
ಇಲ್ಲಿ ಇರುವುದಿಲ್ಲ... ಈ ಕಾರಣದಿಂದಲೇ ಶ್ರೀಮನ್ಮದ್ಹರು ಸೇಶ್ವರಸಾಂಖ್ಯವನ್ನು ಮತ್ತು ' 
ಭಗವಂತನನ್ನು ಕೇವಲ ಯಂತ್ರ ನಿರ್ವಾಹಕನಾಗಿ ಮಾಡಿ ಮಕ್ತೊಂದು ಉಪಾದಾನ | 
ಕಾರಣದ ಅವಶ್ಯಕತೆ, ಅದರಿಂದ ಬರುವ ಪರಿಮಿತಿಯನ್ನು ಕಲ್ಪಿಸುವ ದರ್ಶನಗಳನ್ನು 
ಖಂಡಿಸಿದರು. ತ 

ಜಡ ಜಗತ್ತು ಸರ್ನವಿಧೆದಲ್ಲಿಯೂ ೩ವಿಷ್ಣು'ವಿಗೆ ಅಧೀನವೆಂದು ಹೇಳುವುದೇ ' 
ಶ್ರೀಮನ್ಮಧ್ವರ ಪ್ರಕೃತಿ ಮಾಮಾಂಸೆಯ ಅಂತಿಮ ಸಂದೇಶವೆನ್ನ ಬಹುದು. - ಬಾಹ್ಯ 3 
ಪ್ರಸಂಚವ್ರೆ ಕಾರಣ ಕಾರ್ಯ ಎರಡು ದೆಶೆಗಳಲ್ಲಿಯೂ ವಿಷ್ಣುವಿನಲ್ಲಿ ಅಂತರ್ಗತವಾಗಿದ್ದು ' 
ಸರ್ವಾಂತರ್ಯಾಮಿಯಾದ ಅವನಿಂದ, ವ್ಯಾಸ್ತವಾಗಿ ಧರಿಸಲ್ಪಟ್ಟು ಸತ್ತಾ ಕ್ಷೇತ್ರವಾಗಿದೆ. 3 
ಜಡ ಜಗತ್ತು ಸತ್ಯವಾಗಿದ್ದರೂ ಅದರಲ್ಲಿ ಅವನದೇ ಸರ್ವಪ್ರಭುತ್ವವಿನ್ನು ಆತನ ಅನುಗ್ರಹ ಕ 
ದಿಂದಶೇ ಅದರ ಸತ್ಯತೆ ಬಂದಿದೆ. 4 
B ದ್ವೈತದ ಪ್ರಕೃತಿ ಮಾಮಾಸೆಯಿಂದ ಜೀವಾತ್ಮನ ವಿಷಯಕ್ಕೆ ಬರುವುದು ' 
ಸೂಕ್ತವಾಗಿಯೂ ಸಹಜವಾಗಿಯೂ ಇದೆ. ಇದು ಅದಕ್ಕಿಂತಲೂ ಹೆಚ್ಚಿನ ತಾತ್ವಿಕ 
ಪ್ರಾಧಾನ್ಯ ಹೊಂದಿದೆ. F 

ಈ ಸರಾಮರ್ಶೆಯ ಹಿನ್ನೆಲೆ ಮತ್ತು ಆಧಾರವಾಗಿ ಎರಡು ಮುಖ್ಯ ವಿಷಯ್ಸ ' 
ಗಳೆನ್ನು ಮುಂದಿಡಲಾಗಿದೆ. ಜೀವಾತ್ಮನು ಸ್ರಕೃತಿಜನ್ಯವಾದ ವಸ್ತುವಲ್ಲ. ಕೇವಲ * 
ಭೌತವಾದವ ಬೇರೆ ಎಲ್ಲಾ ಭಾರತೀಯ ದರ್ಶನಗಳಲ್ಲಿ ಹೇಗೊ ಹಾಗೆಯೇ ದ್ವೈತ ತ 
ದರ್ಶನದಲ್ಲಿಯೂ ಖಂಡಿತವಾಗಿ ಮತ್ತು ಖಚಿತವಾಗಿ ನಿರಾಕರಿಸಲ್ಪಟ್ಟದೆ. ಹಾಗೆಯೇ ಇದು 
ಪ್ರಾಚೀನ ಬೌದ್ಧ ದರ್ಶನದಲ್ಲಿ ಆತ್ಮನು ಕೆಲವು ಭೌತಿಕ ಮತ್ತು ಮಾನಸಿಕ ಅಂಶಗಳಿಂದ 1 
ಒಟ್ಟು ಗೂಡಿದ ಸಂಘಾತದ್ರವ್ಯ ಮತ್ತು ಅದು ಲಯಕ್ಕೆ ವಶವಾದದು ಎಂದು ಹೇಳುವ 
ಅರ್ಧಭೌತಿಕವಾದಕ್ಕೂ ಅನುಮೋದನೆ ಕೊಡುವುದಿಲ್ಲ. ಜೀವಾತ್ಮನು ನಿತ್ಯನು ಮತ್ತು ಸ 
ಸಂಘಾತವಲ್ಲದ ವಸ್ತು. ಬಾಹ್ಯ ಅಂಶಗಳ ಹೊಡೆತಕ್ಕೆ ಸಿಕ್ಕಿ ಅವನು ಭಾಗಶಃ ವ್ಯತ್ಯಾಸ: 
ಗಳನ್ನು ಹೊಂದಬಹುದು. ಆದರೆ ಅವನ ಸಾರಭೂತ ವ್ಯಕ್ತಿತ್ವವು ನಿತ್ಯವೂ ಅವಿಭಾಜ್ಯವೂ 
ಅವಿನಾಶಿಯೂ ಆಗಿದೆ. ಎರಡನೆಯ ವಿಷಯವು ಏನೆಂದರೆ, ಜೀವಾತ್ಮನು ಸ್ವತಂತ್ರ 
ತತ್ವವಾಗಿ ಅವನ ಆಗುಹೋಗುಗಳಲ್ಲಿ ಪ್ರಭುತ್ವ ಹೊಂದಿಲ್ಲ. ಅವನು ಸರತಂತ್ರನಾಗಿದು 
'ಅವನ ಸತ್ತಾಪ್ರವೃತ್ತಿ ಪ್ರಮಿತಿಗಳಲ್ಲಿ ಪರಮೇಶ್ವರನ ಅಧೀನವಾಗಿದ್ದಾನೆ. ಸೃಷ್ಟಿ ಸ್ಥಿತಿ ' 


ಅಂತೆಯೇ ಜಾಗ್ರತ್‌, ಸ್ವಸ್ನ, ಸುಸುಪ್ರಿಗಳಲ್ಲಿ ಭಗವಂತನ ಜಗದ್ವಪಾರಕ್ಕೆ-ವಕನಾಗಿ 
ಸ್ಥಿತಿಯಿಂದ ಸ್ಥಿತಿಗೆ ಹೋಗುತ್ತಾ ಇರುತ್ತಾನೆ. ಜೀವಾತ್ಮನ ಉತ್ಪತ್ತಿಯನ್ನು ಸಾಧಾ ' 


ದ್ವೈತ ನೇದಾಂತ ತ್‌ 


ರಣವಾಗಿ ಹೇಳುವಾಗ ಈಸ್ರ ರ ಸಂಕಲ್ಪ ದಿಂದ. `ಒಂದು ಹೊಸ ಸ್ಕಿ ತಿಗೆ ಬಂದಿರುವುದನ್ನು 
ಹೇಳುವ್ರೆದಾಗಿ ತಿಳಿಯಬೇಕು. ಆದುದರಿಂದ ವಿಶ್ವದ ಮೂಲದಿಂಡ ಬರುವ ಪರಣವ 
ವೃತ್ತಕ್ಕೆ ಸೇರಿದ್ದಾನೆ ಎಂದು ಅರ್ಥಮಾಡಿಕೊಳ್ಳ Ma ಅವನು ಪ್ರಕೃತಿಜನ್ಯನಲ್ಲ, 
ಪ್ರಕ್ಸ ತಿಯ ಲಯವಾಗುವುದಿಲ್ಲ ಎನ್ನು ನತೆಯೆೇ ಈಶ್ವರನ 2 ಒಂದೆ 
ಅಂತಿಮ ಸತ್ಯ. 

ಜೀವನ ವಿಶೇಷ ಲಕ್ಷಣ ಅವನ ಆತ್ಮ ಸ್ರಜ್ಞೆ. ಈ ಆತ್ಮಪ್ಪ ಪ್ರಜ್ಞೆ ಯು «ಅಹಂ' 

ಎನ್ನುವುದರ ಸಾರ. ಈ "ಅಹಂ? ಒಂದು ತಾತ್ವಿಕ ಸದಾರ್ಥ. ಕೆ ನೈತಿಕ ಅನ 
ನತಿಗೆ. ಲಕ್ಷಣವಾದ ಅಹಂಕಾರವೆಂದು ಭ್ರಾ ಂತಿಗೊಳ್ಳ ಬಾರದು. ಆತ್ಮಪ್ಪ ರ್ರಜ್ಞೆ ಯಲ್ಲಿ 
ಯಾವ ವಿರೋಧವೂ ಇಲ್ಲ, ಅಂದರೆ, ಕರ್ತೃ ಕರ್ಮಗಳು. ಒಹಹಾಗಿರವಜು 8 ಕ್ರಿಯೆಯ 
ನಿರುದ್ಧ ವಾಗಿದ್ದರೂ ಜ್ಞಾ ನದಲ್ಲಿ ಮತ್ತು ಜ್ಞಾತ್ಸ ಚೆ ಜ್ಲೀಯಗಳು ಒಂದಾಗಿರುವುದು ವಿರುದ್ಧ 
ವಲ್ಲ ಇದು ಮೂಲಭೂತ ತತ್ವ ಹ ಆದ್ದ ರಿಂದ” ಚೀವಾತ್ಮ ನೆಂದರೆ ಸ್ವಾ ತ್ಮಪ್ಪ J ಯುಳ್ಳ 

ಕ. 

ಜೀವನು ಇದನ್ನ ನುಸರಿಸಿ, ಅಣುಸ್ವರೂನನೊಡೂ ಅನಿಭಾಜ್ಯನೆಂದೂ ಅಂತಿಮ 

ವಾಗಿ ಅಸ್ತಿ 4 ಪರಿಗಣಿಸಲ್ಪಟ್ಟಿ ದ್ದಾನೆ. ನ್ಯಾಂ: ುವ್ಳೆ ಶೇಷಿಕರು ಹೇಳುನಂತ್ರೆ 
ಅಣುವಲ್ಲ. ದ್ವೈತವು ನ್ನಾ ್ಯಯವೈ ಶೇಷಿಕರ ಅಣುವು ನಿಜವಾಗಿ ಅಣುನೆಂದು ಒಪ್ಪಿ 
ಕೊಳ್ಳುವುದಿಲ್ಲ. ನಿಜವಾಗಿಯೂ ಸಂಘಾತವಲ್ಲದ ಅಣುವು ಜೀನಾತ್ಮನು ಮಾತ್ರ. 
ಇದು ಪ್ರಜ್ಞೆಯ ಕೇಂದ್ರವಾಗಿದ್ದು ಭೌತಿಕ ಧರ್ಮವಾದ ದೇಶ ಹೊಂದಿಕುನ ವಸ್ತುವಲ್ಲ. 
ಅದನ್ನು "ವಿಭು: (ಸರ್ವವ್ಯಾಸಕ) ಎಂದು ಎಕೆ ನಿರ್ದೇಶಿಸಬಾರದು ? ಹಾಗೆ ಮಾಡ 
ದಿರುವ್ರದಕ್ಕೆ ಮುಖ್ಯಕಾರಣ ಅದು ಪರಿಚ್ಛಿ ನ್ನವಾಗಿರುವುದು. ಪರಮಾತ್ಮನು ಮಾತ್ರವೇ 
ಸಂಘಾತರಹಿತನೂ, ಅನಂತನೂ ಆಗಿರಬಲ್ಲನು ; "ಅಣು' ಎಂಬ ಶೆಬ್ಬವ್ರೆ "ಸಂಘಾತ 
ವಲ್ಲದ್ದು ಮತ್ತು ಪರಿಚ್ಛಿನ್ನ” ಎಂಬ ಎರಡು ಅರ್ಥಗಳನ್ನೂ ಒಳಗೊಂಡಿದೆ. ಈ ಭಾವನೆ 
ಯಲ್ಲಿ ಜಾದು ಕ್ಲೆ ಪ್ರ. ಭಾಳಳಾಗುತ. ಡೆ. ಆತ್ಮನು ಅಣುಮಾತ್ರ ವೇ ಆಗಿದ್ದಲ್ಲಿ 
ಪರಮಾತ್ಮ ಇತರ ಜೀವರುಗಳು ಮತ್ತು ಪ್ರಕೃತಿ ಇವಗಳಳನ್ನೆ ಲ್ಲಾ ಒಳಗೊಂಡ ನಿಶಾಲ 

ಪ್ರಪಂಚವನ್ನು ಹೇಗೆ ಅರಿಯ ಬಲ್ಲನು ? ಇದಕ್ಕೆ ಉತ ತರವೆ ಜೀವನು ಅಣುಮಾತ್ರನಾಗಿ 
ದ್ದೆರೊ a ಜ್ಞಾನಶಕ್ತಿಯು ಕೇಂದ್ರ ದಿಂದ ದ ಇಡೀ ನಿಶ್ವವನ್ನು ಆವರಿಸಬಲ್ಲದು. 
ಈಸ್ಟ ಸ್ಟ್ರೀಕರಣವ್ವೆ ಮುಂದಿನ ಸಮಸ್ಯೆಯನ್ನು ತುಂಠೊಡ್ಡು ತ್ರ ತ. ಸಾಂಖ್ಯುನ್ರ 

ಮತ್ತು ಅಷ್ಟೆ ತನು ಜೀನನು ಅವನ ಪಾರೆನಾರ್ಥಿಕ ಸ್ವರೂಪದಲ್ಲಿ ಕೇವಲ ಚೈತನ್ಯ 
ಮತ್ತು ವ್ಯಾನಹಾರಿಕ ಚಸ್ಥಿತೃತ್ವ, ಕರ್ತೃತ್ವ ಮತ್ತು ಭೋಕ್ಸೃತ್ತಗಳು ಅನನ ಲಕ್ಷ್ಮಣ 
ಗಳಾಗಿಲ್ಲ ಎಂಬ ನಾದನನ್ನು ಮುಂದಿಡುತ್ತ ವೆ. ಸಾಂಖ್ಯದ ಪ್ರಕಾರ ಇನೆಲ್ಲವೂ 
ವಿಕಾರಾತ್ಮಕವಾದುವು. ಆದರೆ ಶುದ್ಧ ಪ್ಲ ಪುರುಷನು ನಿರ್ವಿಕಾರಿ. ಅಡ ತದ ಪ್ರಕಾರ 
ಮತ್ತೊಂದು ಅಕ್ಷೇಸಣೆ ಇದೆ ಎ ಇದರಲ್ಲಿ ವಿಷಯ ವಿಸಯಿಗಳ ದೆ ತದ ಸತತ 


ಸೇರಿದ ದ್ವೈತನೆಲ್ಲವೂ ಮಿಥ್ಯವಾದುದು ಎಂಬುದು. ಸ್ಕತಸ್ರ ಜೀನನ ಜೀನಿತದ 


೫೬ ಮಾನನಿಕ ಕರ್ಣಾಟಕ 


ಈ ಸಂಮಿತಿಗಳನ್ನು ನಿರಾಕರಿಸುತ್ತದೆ. ಒಂದು ರೀತಿಯಲ್ಲಿ, ಜೀವನು ಅಷ್ಟು ತಟಸ್ಥನಾಥ 
ಸಾಕ್ಷಿಯಲ್ಲ. ಅದರಲ್ಲಿ ಇಲ್ಲವೆಂದು ಹೇಳುವ ಈ ಅನುಭವಗಳು (ಜ್ಞಾತೃತ್ವ, ಕರ್ತೃತ್ವ | 
ಮತು ಭೋಕ್ಕೃತ್ವ) ಬೌದ್ಧದರ್ಶನದಲ್ಲಿ ಭಾವಿಸಿದಂತೆ ತೀರಾ ವಿಕಾರರೂಸಗಳಾಗಿಲ್ಲ. 
ಜ್ಞಾನ, ಕ್ರಿಯೆ, ಭೋಗ ಇವು ಸ್ಥಿರನಾದ ಆತ್ಮನಲ್ಲಿ ಮಾತ್ರ ಸಂಭವಿಸಬಲ್ಲವು. ಅವ್ರು | 
ಅನಿಭಕ್ಕನಾದ ಆತ್ಮ] ಜೀವಿತದ ವ್ಯಾಪಾರಗಳು. ಅನ್ವೈತದ ವಿಷಯ ವಿಷಯ : 
ಬ್ರ್ರೈತದ ನಿರಾಕರಣೆ ಸಾಧುವಲ್ಲ. ಜೀವನು ಎಷ್ಟೇ ಪಾರಮಾರ್ಥಿಕ ಸ್ವರೂಪಿ ಆಗಿ ' 
ದ್ದರೂ ಆತನ ಸತ್ವವು ಚೇತನ ಮತ್ತು ಅಚೇತನ ಪ್ರಸಂಚಗಳೊಂದಿಗೆ ಆತ್ಮಸ್ರಜ್ಞೆ ಯಿಂದ 
ಸಂಬಂಧವುಳ್ಳೆದ್ದು. ಹೀಗೆ ಜೀವಾತ್ಮ ತನ್ನ ನಿಜಸ್ವರೂಸದಲ್ಲಿ ಜ್ಞಾತೃ, ಕರ್ತೃ ಮತ್ತು 3 
ಭೋಕ್ತೈ ಆಗಿದ್ದಾನೆ. ಈ ಮೂರು ಮುಖಗಳೂ ಹೇಗೆ ಆತ್ಮನಲ್ಲಿ ಸಂಯೋಜನೆಯಾಗಿ 
ಅದನ್ನು ಒಡೆಯದೆ ಇರುತ್ತವೆ ಎಂಬುದನ್ನು "ವಿಶೇಷ ಎಂಬ ತಾತ್ವಿಕ ಪದಾರ್ಥವನ್ನು 
ವಿಶ್ಲೇಷಣೆ ಮಾಡುವಾಗ ಪರಿಶೀಲಿಸೋಣ. | 

ಮುಂದಿನ ಪ್ರಶ್ನೆ ಸಂಖ್ಯೆಗೆ ಸಂಬಂಧಪಟ್ಟಿದ್ದು, ಜೀವಾತ್ಮರು ಆನೇಕರೇ ಅಥವಾ | 
ಒಂದೇ ಜೀವಾತ್ಮವಿದೆಯೆ 9? ಅದಿ ತವು ಮೂಲವಾಗಿ ಆತ್ಮನು ಒಬ್ಬನೇ ಮತ್ತು . 
ವ್ಯಾವಹಾರಿಕ ಜೀವಿಗಳು, ವಿಭಾಗಗೊಳಿಸುವ ಅನುಭವವುಳ್ಳ ಜೀವಿಗಳು ಅನೇಕವಾಗಿನೆ; ' 
ಆದರೆ ಇವು ವಿಫ್ಯಾನುಭನ ಕೊಡುವ ಉಪಾಧಿಗಳಿಂದ ಕಂಡುಬರುವ ತೋರಿಕೆಗಳು | 
ಎಂದು ಹೇಳುತ್ತದೆ. ದ್ವೈತದ ಪ್ರಕಾರ ಅನುಭನಗಳ ವೈನಿಧ್ಯವು ಆತ್ಮರುಗಳಿಗೆ ಸೇರಿ 
ದವು ಎಂದು ಹೇಳುತ್ತದೆ. ಆದ್ದರಿಂದ ಜೀವರು ಅನೇಕರೇ ಆಗಿದ್ದಾರೆಂದು ತಿಳಿಯಬೇಕು. * 
ಆತ್ಮನನ್ನು ಶುದ್ಧ ಚೈ ತನ್ಯನಾಗಿಯೂ ಜ್ಞಾ_ತೃತ್ವ, ಕರ್ತೃತ್ವ ಮತ್ತು ಭೋಕ್ತೃತ್ವಗಳ ' 
ವಲಯಗಳಲ್ಲಿ ಅನೇಕೆತ್ತ ಉಂಟುಮಾಡುವ ಅನುಭವಗಳಿಗೆ ಪಾತ್ರವಾಗಿರುವವರನ್ನು * 
ವಿಂಗಡಿಸುವುದನ್ನು ದ್ವೈತವ್ರೆ ನಿರಾಕರಿಸುತ್ತದೆ. ವ್ಯಾವಹಾರಿಕ ಜೀವನು ನಿತ್ಯವಾಡ ' 
ಜೀವಾತ್ಮನ ಬೆಳವಣಿಗೆ. ಉಪಾಧಿಗಳಿಂದ ಅನೇಕ ಜೀವರುಗಳು ಉತ್ಪತ್ತಿಯಾಗಿಕು * 
ವಂತೆ ತೋರುವುದೆಂಬ ಕಲ್ಪನೆಯು ವಿರೋಧಗಳಿಗೆ ಸಿಕ್ಕಿರುವಂತಹುದಾಗಿದೆ.. ಉಪಾಢಿ ' 
ಗಳನ್ನು ಸತ್ಯವೆಂದು ಪರಿಗಣಿಸಬೇಕೆ ? ಸತ್ಯವಾಗಿದ್ದಲ್ಲಿ ಆತ್ಮನು ಮತ್ತು ಉಪಾಧಿಗಳ k 
ದ್ರೈತವು ತರ್ಕಬದ್ಧ ವಾಗಿಯೇ ಇರುತ್ತದೆ. ಅವ್ರೆಗಳೂ ತೋರಿಕೆಗಳೇ, ಭ್ರಾಂತಿಯೇ ? 
ಅಸ್ತಿತ್ವವೇ ಇಲ್ಲದ . ಉಪಾಧಿಯು ಮಿಥ್ರೈಯಾದ ಜೀವಾತ್ಮನ ತೋರಿಕೆಯನ್ನು ಹೇಗೆ 
ನಿರ್ಮಿಸಬಲ್ಲದು ? ಮಿಥೈೈಯಾದ ಉಪಾಧಿಯು ವಿಕೃತಿ ರೂಪವನ್ನು ನಿರ್ಮಿಸುವ ಉದಾ 
ಹರಣೆ ನಮಗೆ ಸಿಕ್ಕಿಲ್ಲ ಎಂದು ಶ್ರೀಮನ್ಮದ್ವರು ತರ್ಕ ಮಾಡುತ್ತಾರೆ. ಈ ಉಪಾಧಿಯು 
ತೋರುವುದಕ್ಕೆ ಮತ್ತೊಂದು ಉಪಾಧಿಯ ಅವಶ್ಯಕತೆ ಇರುತ್ತದೆ. ಹೀಗೆ ಅಂತ್ಯವಿಲ್ಲದ 
ಕ್ಲಿಷ್ಟ ಸಮಸ್ಯೆಗಳು ಏಳುತ್ತವೆ. ಆದ್ದರಿಂದ ಜೀವಾತ್ಮರ ಅನೇಕತ್ವವನ್ನು ತಾತ್ವಿಕೆಸತ್ಯ 
ವೆಂದು ಒಪ್ಪಿಕೊಳ್ಳಲೇ ಬೇಕಾಗುತ್ತದೆ. ಸಂಖ್ಯೆಯ ವಿಷಯದಲ್ಲಿ ಇನ್ನೊಂದು ಮತ್ತೂ 
ಪ್ರಧಾನವಾದ ಸಮಸ್ಯೆ ಇದಿ ಪರಮಾತ್ಮನೊಂದಿಗೆ ಜೀವಾತ್ಮನು ಒಂದಾಗಿದ್ದಾನೆಯೆ? ' 
ಅಥವಾ ಅನನು ಪ್ರತ್ಯೇಕ ವಸ್ತುವೇ? ನಾವು, ಶ್ರುತಿವಚನಗಳು ಸರಮಾತ್ಮ ಜೀವಾತ್ಮ 4 


UGE ಸ್ಹಥ ಇ ಭೃ api cil 


ದ್ವೈತ ವೇದಾಂತ ೫೭ 


ರನ್ನು ಭಿನ್ನ ವಾಗಿ ಹೇಳುವುದನ್ನು ತಳಿ )ಹಾಕುವುದಕ್ಕಾಗುವುದಿಲ್ಲವೆಂದು ಆಗಲೇ ಕಂಡಿ 
ದೆ ನ, ದ್ವೆ ಸತವಲ್ಲದ್ದನ್ನು ಹೇಳುವ ವಚನಗಳು ಎಸ್ನಿಸಿಕೊಂಡಿರುವುೆದರಲ್ಲಿಯೂ 
ಆ ತವು ಹ ಭಾನ ಭಿನ್ನತೆಯೂ ಇಲ್ಲದ ಏಕ್ಸೆಕ ಸತ್ಯವನ್ನು ನಿರ್ಣಯಿ 
ಶಹ ಅಂತರಾರ್ಥನಿ ಜೀವಾ ತ್ಮನ ಇತಿಮಿತಿಯ ಅನುಭವಗಳು ಸತ್ಯವಾಗಿದ್ದರೆ 
ಮತ್ತು ಬ್ರಹ್ಮನಿಗಿರುವ Se: ಬ್ರಹ್ಮನ ನೈಜ ಸ್ವಭಾವವಾಗಿದ್ದರೆ ಜೀವಾತ 
ಪರಮಾತ್ಮರನ್ನು ಒಂದೇ ಎಂದು ಗಣಿಸಲಾಗು್ರದಿಲ್ಲ. ಜೀವಾತ್ಮನ ಸಾರವು ಜ್ಞಾ ಫ 
ಮತ್ತು ಆನಂದಗಳಲ್ಲಿ ವ್ಯ ಕ್ರಿಗತವಾದ ಇತಿಮಿತಿಗಳ ಅನುಭವವನ್ನು ಬಿಟ್ಟ, ಶುದ್ಧ 
ಚೈತನ್ಯವಲ್ಲ : ಬ ಬ್ರಹ್ಮನು ಅವನಿಗ ಅಸಾಧಾರಣವಾಗಿ, ಅನನು ಅನಂತನಾದ ತೂತ 
ಎಂಬ ಬಾಷಾ ನರವ ಗುಣಸಮೂಹನಿಲ್ಲದ ಕೇವಲ ನಿರ್ಗುಣ ಚೈತನ್ಯ 
; ನಲ್ಲ; ಆದ್ದರಿಂದ ಜೀವಾತ್ಮನಿಗೆ ಸಹಜವಾದದ್ರ ನ್ನು ಒಂದು ಕಡೆ, ಮತ್ತೊಂದು ಕಡೆ 
ಬ್ರಹ್ಮನಿಗೆ ಸಹಜವಾದದ್ದನ್ನು ನಿಷೇಧಿಸಿ ಏಕತ್ವವನ್ನು ಹೇಳುವ ವಾದವ್ರೆ ಅತ್ಯಂತ ನಿರಾ 
ಧಾರವಾದುದಾಗಿದೆ. ಆತ್ಮಪ್ಪ ಪ್ರಜ್ಞೆಯೂ ವಿಷಯ ಪ್ರಜ್ಞೆಯೂ ಇಲ್ಲದ ಚೈತನ್ಯವು 
ಸತ್ಯದ ವಲಯದಿಂದ ಮಾಧ್ಯಮಿಕರ "ಶೂನ್ಯ ಯ ಜಾರುತ್ತದೆ. ಅದ್ದರಿಂದ 
ಜೀವಾತ್ಮನು ಸರಮಾತ ನಿಂದ ಮೂಲತಃ 3 ಈ ಭಿನ್ನತೆಯು 
Kd ದಲ್ಲಿ ಉಪಾಧಿಕೈ ತವಾಗಿದ್ದು ಕೊಂಡು ಮೋಕ್ಷದಲ್ಲಿ ಮುಕ್ತಸ್ಥಿ ತಿಯಲ್ಲಿ ಅತಿ 
ಕ್ರಮಿಸುವಂತಹ ತಾತ್ಕಾಲಿಕ ದುಃಸ್ಥಿತಿ: ಯಲ್ಲ. ಶ್ರೀಮನ್ಮದ್ವರು ಈ ಭಿನ್ನ ತೆಯು ಮೋಕ್ಷ 
ದಲ್ಲಿಯೂ ಮುಂದುವರಿಯುವುದೆಂದು ಹೇಳುತ್ತಾರೆ. ಇದನ್ನು ಸ್ಪಷ್ಟೀಕರಿಸುವ ಶ್ರುತಿ 
ವಚನಗಳನ್ನು ಉಸ್ಸೇಖಿಸುತ್ತಾರೆ. ತನ್ನದೇ ಆದ ವ್ಯಕ್ತಿತ್ವವು ಜೀವಾತ್ಮನ ಸತ್ವವಾಗಿ 
ದ್ದರೆ ಅದರ.ನಿವಾರಣೆಯು ನಿನಾಶವೇ ಹೊರತು ಮೋಕ್ರವಲ್ಲ. ಜೀವಗಳ ಅಳಿಸಲಾಗದ 
ಪ೨ಸ್ಪರ ಭೇದ ಮತ್ತು ಅವುಗಳು ಸರಮಾತ್ಮನಿಂದ ಭಿನ್ನವಾಗಿರುವಿಕೆ ಅಷ್ಟೇ ಅಲ್ಲದೆ 
ಅವುಗಳ ವಿಷಯದಲ್ಲಿ ಮತ್ತೊಂದು ಅಂಶವಿದೆ, ಅವುಗಳ ಮೂಲಸ್ವ ಊಸವನ್ನನುಸರಿಸಿ 
ಅವುಗಳ ಯೋಗ್ಯತೆಗಳಲ್ಲಿ ತಾರತಮ್ಯ ವಿದೆ. ಮೋಕ್ಷದಲ್ಲಿಯೂ ಈ ತಾರತಮ್ಯವು ಉಳಿದು 
ಕೊಳ್ಳುತ್ತದೆ ದ. ಅತ್ಯಂತ ಕೆಳಗಿನ ವರ್ಗದಲ್ಲಿ ಸಿತ್ಯಸಂಸಾರಿಗಳು ಅಂದರೆ ಕರ್ಮಚಕ್ರ 
ದಲ್ಲಿ ಮೇ ಫಿರಂತರವಾಗಿ ಸಿಕ್ಕಿ ಕೊಂಡಿರುವವರು, ಮತ್ತು ನಿತ್ಯಬದ್ಧರು ಅಂದರೆ ಅಂಧ 
_ ತನುಸ್ಸಿಗೆ ಹೋಗುವವರು ಎಂಬ ಎರಡು ಸಂಗಡಗಳಿನೆ. ಇದು ಒಹಳ ಕ್ರೂರವಾದ 
ವಾದ. ಆದರೆ ಶ್ರೀಮನ್ಮಧ್ವರು ಕೆಲನ ಶ್ರುತಿವಚನಗಳಲ್ಲಿ ಖಚಿತವಾಗಿ ಈ ಅರ್ಥನಿರು 
ವುವನ್ನು ಕಾಣುತ್ತಾರೆ. ಈ ನಿತ್ಯಬದ್ಧರೆ ವಾದವು ಮಧ್ವರ ವಾದ ಮಾತ್ರವಲ್ಲ. ಮತ 
ಸಾಹಿತ್ಯದ ಇತಿಹಾಸದಲ್ಲಿ ಅಷ್ಟು ಪ್ರ ಚಲಿತವಾಗಿರದಿದ್ದರೂ ಇದು ಪರಿಚಯವಾಗಿರುವ 
ವಿಷಯ. ಕ್ರೈಸ್ತ ಮತದ ಕಶ! ಶಾಖೆಗಳಲ್ಲಿ ಇದನ್ನು ಒತ್ತಿ ಹೇಳಲಾಗಿದೆ. ಆಧುನಿಕ 
ಮತೀಯ ತತ್ವ ಶಾಸ್ತ್ರ ಜ್ಞ ರ ಪೈಕಿ ಭ್ಲೈಟೆಮುನ್‌ ಧಾಹ ತೊಡೆಯೆಲಾರದಂತಹ 
ಅನಿಷ್ಟಗಳು ಇನೆ ಎಂಬ 'ೌರ್ಮಾನಕ್ಕ ಬಂದಿದ್ದಾನೆ. ಇದು ದ್ವೈತ ಅಭಿಪ್ರಾಯಕ್ಕೆ 
EE ಜೈನ ದರ್ಶನದಲ್ಲಿ “ಭವ್ಯ ಜೀನಿಗಳು' "ಅಭ ಜೇನಿಗಳು' ಎಂಬ 

೪ 


೫೪ ಮಾನವಿಕ ಕಣ್ಣ£ಟಿಕ 


ವರ್ಗೀಕರಣವನ್ನು ಮಾಡಲಾಗಿತೆ. ಎರಡನೆಯ ವರ್ಗವ್ರೆ ನೋಕ್ಷಕ್ಕೆ ಅರ್ಹವಲ್ಲ, 
ವೇದಾಂತ ದೇಶಿಕರು ವಿನಿಷ್ಟ್ರ್ಯಾದ್ವತಕ್ಕೆ ಸಮೀಪವಾದ ಒಂದು ಪಂಗಡದಲ್ಲಿ ಇಂತಹ. 
ವಾದನಿರುವುದನ್ನು ಸೂಚಿಸುತ್ತಾರೆ. ದ್ವ್ರೈತದಲ್ಲಿ ಇದನ್ನು ತಾರತಮ್ಯವಾದನೆಂದು 
ಕರೆಯಲಾಗಿದೆ. ಡೆ 
ಈಗ ನಾವು ಜೀವಾತ್ಮ ತತ್ವದಲ್ಲಿ ಶಿಖರ ಪ್ರಾಯವಾದ ತತ್ವಾಂಶಕ್ಕೆ ಬರುತ್ತೆ ತಃ 3 
ಜೀವಾತ್ಮನನ್ನು ಪರಮಾತ್ಮ ನಿಂದ 'ಭಿನ್ನ ವಾಗಿ ತಿಳಿದಿದ್ದಾಯಿತು. ಬ್ರಹ ನೊಂದಿಗೆ ಸೇ | 
ದವನು ಡಕ್‌ ಶಾಸ್ತ್ರ ಗಳಲ್ಲಿ pe "ಭಗವಂತನ ps: ಕ. 
ಸಂಧಿಗೊಳಿಸುವ ವಾಕ್ಯ ಪ್ರಾಸ; pA ಭಾವನೆ ಜೀವನಿಗೆ ಖಚಿತವಾಗಿ ಅನ್ವ ಯಿಸಲಾಗಿದೆ ' 
ಎಂಬುದನ್ನು ಅನೇಕ '್ರತಿಗಳಲ್ಲ ಭಗವದಿ )ಿ (ತೆಯಲ್ಲಿ ಬ ಬ್ರಹ್ಮ; ಸೂತ್ರಗಳಲ್ಲಿ ಅಣು ್ಕ ಸ 
ತ್ರೀಮನ್ನದ್ಹರು ಇದನ್ನು ಪೂರ್ಣವಾಗಿ ಒನ್ಟಿ ಕೊಂಡು ಒಂದು ಅವಶ್ಯಕವಾದ ಸ್ಪ 
ಗೊಳಿಸುವ ಅಂಶವನ್ನು ಸೇರಿಸಿದ್ದಾರೆ ಅಂಶಗಳಲ್ಲಿ ಎರಡು ವಿಧವಿದೆ. (1) 3 | 
ದೊಂದಿಗೆ oak ಸಾಕ್ಸಾತ್‌ ಅಂಶವಾಗಿರುತ್ತದೆ, *ಅಂತಿ' ಮತ್ತು "ಅಂಶ" 
ಗಳಿಗೆ: "ವಿಶೇಷ? ಮಾತ್ರವಲ್ಲದೆ ಬೇರ್ರಡಿ ಸುವಂತಹ ಭೇದವು ಇಲ್ಲ. ಭಾಗವತವು ಈ 
-ವಿಶೇಷ' ತತ್ವವನ್ನು "ಕೃಷ್ಣಸ್ತು ಭಗವಾನ್‌ ಸ್ವಯಂ? ಎಂಬ ವಾಕ್ಯದಲ್ಲಿ ಅರ್ಥಪೂರ್ಣ 
ನಾಗಿ ಹೇಳುನ್ರೆದನ್ನು ಶ್ರೀಮನ್ಮಧ್ವರು ಉಲ್ಲೇಖಿಸುತ್ತಾರೆ. ಜೀವಬ್ರಹ್ಮೆರಿಗೆ ಭೇದವನ್ನು 
ಅಂತಿಮ ಸತ್ಯವಾಗಿ 'ಜೀಳಿರುವುದರಿದ ಪ್ರ ಕ ಗ್ರ ಸಂದರ್ಭಕ್ಕೆ ಈ "ಅಂಶ'ದ ವ್ಯಾಖ್ಯಾನವು ' 
ಹೊಂದುವುದಿಲ್ಲ. (1) "ಅಂಶ? ಕಬ್ಬಕ್ಕಿ ಬೇರೊಂದು ಅರ್ಥವೂ ಇದೆ. ಕೇಂದ್ರ 
ತತ್ವ ದೊಂದಿಗೆ ಅನಿಭಾಜ್ಯವಾಗಿ ಸೇರಿಕೊಂಡ್ಕು ಅದಕ್ಕಿಂತ ಭಿನ್ನವಾಗಿದ್ದರೂ ಸಮಾನ ' 
ಧರ್ಮವನ್ನು ಹೊಂದಿರುವ “ಅಂಶ'ವಾಗಿರಬಹುದು. ಇದು *ನಿಭಿನ್ನಾಂಶವೆನ್ಸ್ಟಿಸಿ ತ್‌ 
ಕೊಂಡಿದೆ. ಹಿಂದೆ ಹೇಳಿದ ಸ್ವರೂಪಾಂಶವಲ್ಲ. ಜೀವನು ಬ್ರಹ್ಮನಿಂದ ಭಿನ್ನನು 
ಆದರೆ ಪೂರ್ಣವಾಗಿ ಬ್ರಹ್ಮನ ಅಧೀನನಾಗಿದ್ದು ಜಂಗು ರೀತಿಯಲ್ಲಿ ಅವನೊಡನೆ ' 
ಪಾರತಂತ್ರ್ಯ ಸಂಬಂಧವನ್ನು ಹೊಂದಿರುವವನು. ಬ್ರಹ್ಮನೊಡನಿದ್ದು ಜ್ಞಾನಾನಂದ ' 
ಗಳನ್ನು ತನ್ನ ಯೋಗ್ಯತಾನುಸಾರ ಅವನಿಂದ ಕೊಡಲ್ಪ ಟ್ಟು ಅಂದರೆ ಅಣುಪ್ರ ಮಾಣದಲ್ಲಿ : 
ಹಂಚಿಕೊಳ್ಳುತ್ತಾನೆ. ಆತ್ಯಂತ ಭಿನ್ನತೆ, ಅತೀವ ಪಾರತಂತ್ರ್ಯ, ಭಾಗಶಃ ಸ್ವಭಾವ By 
ಸಾದ ಶ್ಯ ಇವುಗಳು “ವಿಭಿನ್ಹಾ ಶರದ? ಗಮನಾರ್ಹ ಲಕ್ಷಣಗಳು. ಜೀವನು ಬ ವ್ರಹ್ಮನ 3 | 
ಇಂತಹ "ಅಂಶ'. ಈತಿ ತ್ರಿವಿಧ ಲಕ್ಷಣಗಳನ್ನು ಒಂದು ರೂಸಕದಲ್ಲಿ ಹೇಳುವೈದಾದಕಿ * 
ಜೀವನನ್ನು ಸ್ರತಿಬಿಂಬ'ವೆಂದು ಕರೆಯೆಬಹುದು. ಪ, ಪ್ರತಿಬಿಂಬವು 'ಮೂಲಡಿಕೆಡ ಭಿನ್ನ 4 ] 
ವಾದುದು... ಪೂರ್ತಿ ಅದನ್ನು ಅವಲಂಬಿಸಿದೆ ಮತ್ತು ಅನುರೂಪವಾದುದು. ಈ ರೂಪಕವ್ರೆ ' 
ತಪ್ಪುಕಲ್ಪನೆಯನ್ನು ಹುಚ್ಚಿ ಸಬಹುದು, ಏಕೆಂದರೆ ಅನಿ ಸ್ರ ತದರ್ಶನದಲ್ಲಿ ಅದರಲ್ಲಿಯೂ ಕ 
ನಿನರಣ ಸಂಪ್ರ ದಾಯದಲ್ಲಿ ಇದನ್ನು ಬೇಕಿ ಅರ್ಥದಲ್ಲಿ. ಪ್ರಯೋಗಿಸಲಾಗಿದೆ. ಪ್ರತಿ ' 
ಬಿಂಬವು ಅಸತ್ಯನೆದೂ . ಒಂದು ಉಪಾಧಿಯಲ್ಲಿ ಪ್ರತಿಫಲಿತನಾಗಿದೆಯೆಂದೂ ಅದರಲಿ ; | 
ಹೇಳಲಾಗಿದೆ. ಶ್ರೀನುನ್ನದ್ವೈೆರ ಪ್ರಕಾರ “ಪ್ರತಿಬಿಂಬ'ನು ಅಸತ್ಯುತೆಯನ್ನು ಒಳಗೊಂಡಿಲ್ಲ 3 1 


ದ್ರೆ ಪತ ವೇದಾಂತ ೫೯ 


ಮತ್ತು ಉಪಾಧಿಯ ಮಾಧ್ಯಮವನ್ನು Ny ಉಸಯೋಗಿಸಿಕೊಳ್ಳು ವ್ಲೆದಿಲ್ಲ ಜೀನನು ಅಮ 
ರನ್ನು. ವಿಷ್ಣು ನಿನ ಕಾರ್ಯ ಪ್ರತಿಬಿಂಬ, ಅದರ. ಪ್ರತಿಬಿಂಬತ್ವಕ್ಕೆ ಏಕ್ಸೆಕ 
ಕಾರಣ ಅದರ ಸ್ವರೂಸನೆ. ಅದನ್ನು, “ಸ್ವರೂಪೋಪಾ ಧಿಕ ಪ್ರತಿಬಿಂಬ” ಘೂ 
“ನಿರುಪಾಧಿಕ ಪ್ರತಿಬಿಂಬ? ಎಂದು Lf ಅದ್ದೆ ತದ ಶಾಬ್ದಿಕ ಸಾಮ್ಯವನ್ನು 
ತಳ್ಳಿ ಹಾಕಿದರೆ ಈ ಭಾವನೆಯು ಸ್ಪಷ್ಟವಾಗುತ್ತದೆ. ಟಕ ರೂಪವನ್ನು ನಿಚಾರ 
ಮಾಡುವಾಗ ಅವನನ್ನು ಎರಗಿ ಮಾರಿ, ಅವನನ್ನು ಇರುವಂತೆ. ಮಾಡಿ, 
ಭಾಗಶಃ ಸದೃಶ ಲಕ್ಷಣಗಳನ್ನು ಕೊಟ್ಟು ಇರುವ ಈಶ್ವರನ ವಿಚಾರಕ್ಕೆ ಆಕರ್ಷಿತವಾಗು 
ತ್ತೇವೆ. ಆಂಜನೇಯನು ಶ್ರೀರಾಮನ ಸಂದೇಶವನ್ನು ಹೊತ್ತು ತರುವಂತೆ «ಪ್ರತಿಬಿಂಬವು 
ಬಿಂಬದ ಚಿತ್ರವನ್ನು ಹೊತ್ತು. ತರುತ್ತದೆ. 
ಜೀವನ ಸಾತ ನು ದ್ವೈತ ವೇದಾಂತದ ಎಂದೆಂದಿಗೂ ಘೋಷಿಸಲ್ಪಡುವ 
ಮಹಾಮಂತ್ರ. ಮೊದಲನೆಯದಾಗಿ ಅವನ ಸತ್ತಾ, ಸ ಪ್ರವೃತ್ತಿ, ಪ್ರಮಿತಿಗಳು ಭಗವಂತ 
ನಿಂದ ಹರಿದು ಬರುತ್ತದೆ... ಭಗವಂತನ ಜಗತ್‌ ಹ ಎಂಟು ಮುಖವೃಳ್ಳ ದ್ದು. 
ಅದರಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾ ನದ ತಿರೋಧನ, ಜ್ಞಾನೋದಯ, 
ಬಂಧನ ಮತ್ತು ಮೋಕ್ಷ ಇವುಗಳು ಸೇರಿವೆ. ಇವುಗಳಲ್ಲಿ ಮೊದಲನೆಯ ನಾಲ್ಕನ್ನು 
ಜೀವಾತ್ಮನ ಸಂಬಂಧವಾಗಿ ಸಮಂಜಸವಾಗುವಂತೆ ಅರ್ಥಮಾಡಬೇಕು. ಏಕೆಂದರೆ 
ಅಚೇತನ ಪ್ರಕೃತಿಗೆ ಅನ್ವಯಿಸುವಂತೆ, ಇಲ್ಲಿ ಅನ್ವಯಿಸುವುದಿಲ್ಲ. ಉಳಿದ ನಾಲ್ಕು 
ವ್ಯಾಪಾರಗಳು ಜೀವಾತ್ರ ನಿಗೆ ಮಾತ್ರ ಅನ್ವಯವಾಗುತ್ತವೆ. ಭಗವಂತನು ಆತ್ಮಗಳನ್ನು 
ಆನನ ಯೋಗ್ಯತಾನುಸಾರ ಸಾಂಸಾರಿಕ ಅಜ್ಞಾ ನಕ್ಕೆ ಹಾಕಿ ಅವರಿಗೆ ಮೋಚಕವಾದ 
ಜ್ಞಾ ನೋದಯವನ್ನುಂಟುಮಾಡುತ್ತಾ ನೆ. ಅದರ ಅಸರಾಧೆಗಳಿಗನುಸಾರವಾಗಿ ಬಂಧನ 
ವಾಗುವುದಕ್ಕೆ ಅವನೇ ಕಾರಣಾತ್ಮಕ ಶಕ್ತಿ. ಅವರು ವಿಮೋಚನೆಗೆ ಸತತ ಪ್ರಯತ್ನ 
ಮಾಡಿದಾಗ ಓಗೊಟ್ಟು ಔದಾರ್ಯದಿಂದ ಮುಕ್ತರಾಗುವಂತೆ ಮಾಡುತ್ತಾನೆ. ಈ 
ನಾಲ್ವರಲ್ಲಿ, ಅಂದರೆ ಅಜ್ಞಾ ನ, ಜಾ ಸ್ಲಿನೋದಯ, ಬಂಧ, ಮೋಕ್ಷಗಳಲ್ಲಿ ಭಗವಂತನ 
ನ್ಯಾಯಪ ಪರ ಶಕ್ತಿ ಮತ್ತು ಕ್ಲಪೆ ಎರಡೂ ಕಾರ್ಯಗತವಾಗಿವೆ. ಕಲ್ಯಾಣ ಪ್ರದ, ಮತ್ತು 
ಉತಾ ೨ ರಕವಾದುನೆಲ್ಲವೂ, ಮತ್ತು ಆತೊ ಸ(ದ್ಧಾರದಿಂದ ಬರುವ ಆ ಡಾಬಾ 
; ದೆಲ್ಲವೂ ಭಗವಂತನ ಕ್ಕ ಸೆಯಿಂದಲೇ ವರ್ಷಿಸುತ್ತವೆ, ಸರ್ವ ಕಲ್ಯಾಣಕ್ಟೂ ಆತನ 
- ಕೃಪೆಯೇ ಉತ್ತ ನೋತ, ಮ ಉಗಮ ಸ್ಥಾನ. ಈ ಶ್ರೇಷ್ಠಶ್ಲೊ (ಕದಲ್ಲಿ ಈ ಸತ್ಯವು 
ಅಡಕವಾಗಿದೆ. “ಅಜ್ಜಾ ನಾಂ ಜ್ಞಾ ನದೋ ನಿಷ್ಣುಃ ಸಖ ಜ್ಞಾ ನಿನಾಂ ಮೋಕ್ಷದ್ಚ ಸ 
ಆನಂದದಸ್ಟ ಮುಕ್ತಾ ತಸ ಏನ ಏಕೋ ಜನಾರ್ದನಃ 1? ಅಜ್ಞಾನಿಗಳಿಗೆ ವಿಷ್ಣು 
ಜಾ ನದಾಯಕನು. ಜ್ಞಾನಿಗಳಿಗೆ ಮೋಕ್ಷಸ್ರದನು. ಅವನೇ ಅದೇ ಜನಾರ್ದನನು 
ಇ ಇ 
ಮುಕ್ತರಿಗೆ ಆನಂದದಾಯಕನು, ಮೋಕ್ಷಕ್ಕೆ ಸಾಧಕವಾದ ಜ್ಞಾ ನವ ಮತ್ತು ಪರನುಗತಿ 
ಯಾದ ಮೋಕ್ಷವು ಆತನ ವರೆಗಳು. ಮುಕ್ತಿಯಲ್ಲಿಯೂ ಆತ್ಮ ನನ್ನು 'ಅಪಾರವಾಡ 
ಆನಂದದಿಂದ ತುಂಬುವುದೂ ಅವನ ಕೃಪೆಯೇ. "ಜೀವಾತ್ಮ ತತ್ವ ನನ್ನು, ಯಾನ 


೬೦ ಮಾನವಿಕ ಕರ್ಣಾಟಿಕೆ 


ಭಗನತ್ಯೃಸೆಯಲ್ಲಿ ಅದರ ಜಾಡು ಬೀಡುಗಳಿವೆಯೋ ಅದಕ್ಕೆ ಸೊ ್ಲೀತ್ರಾಂಜಲಿಯನ್ನಸಿ A 
ಕತ ಮಾಡೋಣ. 
೮ ಎಲ್ಲಾ ತಾತ್ವಿಕ ಸಮಾಸೋಚನೆಗಳೂ ಜ್ಞಾ ನನಿಸಾಮಾಂಸೆಯಾಗಲೀ ಪ್ರಕೃತಿ 
ಮತ್ತು ಆತ್ಮನ ಜಿಜ್ಞಾಸೆಗಳಾಗಲೀ ಜತೆ ಸಿದ್ಧಾ ಂತದ ಹ್ಮ )ದೆಯೆಪ್ರಾಯವಾದ ಪರನು 
ಸತ್ಯವಾದ ಬ, ಬ್ರಹ್ಮ ಅಥವಾ ವಿಷ್ಣುವಿನ ಡೆಗೆ ಅಂತಿಮವಾಗಿ ಸಾಗುತ್ತವೆ. ದಾರ್ಶನಿಕ 
ಭೂಮಿಕೆಯಲ್ಲಿ "ಅನನು ಸ್ವತಂತ್ರ ಕೇಂದ್ರವಾಗಿದ್ದಾನೆ. ಆತನು ಆತ್ಮಪ್ರಶ್ಞೆ ಯುಳ್ಳ 
ಸಕನಾತ್ಮನಾಗಿರುನ ದರಿಂದ ಅವನು ಉನ್ನತೋನ್ನ. ತ ವ್ಯಕ್ತಿತ್ವವೆಳ್ಳ ವನ್ನು. ಗೀತೆಯು 
ಆತನನ್ನು "ಔಚಿತ್ಯಸೂರ್ಣವಾಗಿ ಪುರುಷೋ ಮ್‌ಫೊದು ವರ್ಣಿಸುತ್ತ ಡೆ. ವೇದಗಳ 
ಪರನು ತಾಕ ತೃರ್ಯುವ್ರೆ ಆತನು ಮತ್ತು ಅನಂತಮಹಿಮೆ ಎಂಬುದನ್ನು ಆಗೆ ನೋಡಿದ್ದೆ ವೆ. 
ಅಲ್ಲಸೆ ಆತನನ್ನು ಇತರ ಯಾವ ಪ್ರೆಮಾಣಗಳಿಂದಲೂ ಅರಿಯಲಾಗುವುದಿಲ್ಲ. ಇಂದ್ರಿಯ ' 
ಗಳು ಭೌತಿಕ ವಸು. ಗಳಿಗೆ ಸಳ ಬ್ರಹ್ಮ ಜ್ಜ ನದ ಔನ: ತ್ರ ಕ್ಕೆ ಏರೆಲಾರವ್ರೆ. ' 
ಅಸುಮಾನನ್ರೆ ಸ ಪ್ರತ್ಯಕ್ಷ ಮತ್ತು ಶಬ್ದಗಳು ಪ್ರೆಸ್ತು ಥೆ 'ಸನೆಡುವ್ರದನ್ನು, ಸ್ಪಷ್ಟೀಕರಿಸುತ್ತದೆ 
ಮುತ್ತು ಕ್ರೋಢೀಕರಿಸುತ್ತದೆ. ತನ್ನಿ ಂದಳೇ ಏನನ್ನೂ ತಿಳಿಸಲಾರದು. ಇತರ ಎರಡು 
ಪ್ರಮಾಣಗಳು ಒದಗಿಸುವುದನ್ನು ಅತಿಕ್ರಮಿಸಿದಾಗ ಅದು ಅನಿಶ್ಚಿತ ಕಲ್ಪನೆಗಳಲ್ಲಿ ಮತ್ತು ' 
ಅನಿವಾರ್ಯ ವಿರೋಧಗಳಲ್ಲಿ ನಿಲ್ಲಬೇಕಾಗುತ್ತದೆ. ಆದ್ದೆರಿಂದ ವೇದೆಗಳು ಮಾತ್ರನೇ" 
ಬ್ರಹ್ಮಜ್ಞಾ ನಕ್ಕೆ ಮಾರ್ಗವು, ನಾವೆ ಖಂಡಿತ ಮಾಡಿಕೊಳ್ಳ ಬೇಕಾಗಿರುಪ್ರೆದೇನೆಂದರೆ, 
ಈ ಮಾರ್ಗದ ಅವಶ್ಯಕತೆಯು ದೇನತ್ವದಲ್ಲಿ ಸಂಜೇಹಾಸ್ಪದವಾಗಿ ಇರುನೆದರಿಂಡಲ್ಲ. ' 
ವಿಚಾರವ್ರೆ ಒದಗಿಸುವ ನಿರ್ಣಯೆಗಳಲ್ಲಿ ಮಿತಿ ಇರುವದರಿಂದ, ವಿಚಾರವೆ ಇತರೆ ' 
ಸ್ರೆಮಾಣಗಳಿಗೆ ಉಪಕರಣವಾಗಿ ಆತಿ ಚಾತುರ್ಯೆದಿಂದ ಕೆಲಸ ಮಾಡಬಲ್ಲದು. ಅವ್ರೆ ' 
ಗಳೆ ಹೇಳಿಕೆಗಳನ್ನು ಸ್ಪಷ್ಟ ಸಡಿಸಬಲ್ಲದು, ಕ್ರೋಢೀಕೆರಿಸಬಲ್ಲದು, ಸನುರ್ಥಿಸಬಲ್ಲನು. & 
ಅದರೆ ಅನ್ರೆಗಳನ್ನು ಬಟ್ಟಿ ಸ್ವಾತಂತ್ರ ವನ್ನ ನಲಂಬಿಸಿದಕೆ ಅದು ಅಸಾಧ್ಯವಾದ ಕಲ್ಪನೆ ' 
ಗಳನ್ನು ಹೆಣೆಯುತ್ತದೆ. ಈ ಪ್ರಸಂಗದಲ್ಲಿ ಅಸರೋಕ್ತ ಜ್ಞಾನವೂ ಸಹಾಯಕವಾಗ ' 
(ಕದ, ಏಕೆಂದರೆ ಅದು ಅಧಾ ತ ಸಾಧಕ ಸ ಸಾಗ ಬಂದಿರುವ್ರದಾದ್ದರಿಂದೆ ೫ 
ಜ್ಞಾನಕ್ಟೆ ಆಧಾರವನ್ನು ಒದಗಿಸಲಾರದು. ಆಪ್ಪರಿಂದ ವೇದಾಂತ ಶಾಸ್ತ್ರಗಳು ಮಾತ್ರವೇ 
ಸರನು ಸತ್ಯವನ್ನರಿಯುನ್ರೆದಕ್ಸೆ ವಾರ್ಗದರ್ಶಿಗಳು. ಉಸನಿಷತ್ತುಗಳು ಬ್ರಹ್ಮ ನನ್ನು ' 
“ಅಸ್ತಿ ತಂ ಸರಮಾರ್ಥತಃ” ಎಂದು ವರ್ಣಿಸುತ್ತವೆ. ಶ್ರೀಮನ್ಮದ್ವರು ಈ' “ಕ್ರತಿ 
ವ ಕ್ಕೆ, ಮಹತೋ ಮಹೀರ್ಮಾ ಆದುನು ಮತ್ತು ಹ್‌ ೈಶ್ಯರಹಿತವಾದುದು ಎಂಬ | 
ಅರ್ಥವನ್ನು ಕೊಡುತ್ತಾರೆ. ' 
ಈ ಸರನೋತ್ಸಷ್ಟತೆ: ವೈಶಿಷ್ಟ್ಯವು ಬ್ರಹ್ಮನ ಅದರೆ ಯಥೋಚಿತವಾಗಿ ವಿಷ್ಣು. 
ನಿನ್ನ ಗುಣಾತ್ಮಕ ನೈ ಥಿಸೆದಿಂದ, ಬರುತೆ "ಪರಮಾತ್ಮ ನಾದನನು ನಿರ್ಗುಣನಾಗಿ . 4 
ರುನನೆಂಬ ಪ್ರ ಪ್ರಸ್ತ, ಯೇ ಬರುವುದಿಲ್ಲ. ಪ್ರಕೃತಿ ಮತ್ತು ಜೀವರ ಗುಣಗಳಿಗೆ ಅಥವಾ 
ಗುಣಿಡೋಷಗಳಿಗೆ ಅವನು ದೂರನಾಗಿರುನನು ಎಂಬ ನ್ಯಾಯವಾದ ಅರ್ಥದಲ್ಲಿ ಮಾತ್ರ 


ದ್ವೈತ ವೇದಾಂತ ೬೧ 


ನಿರ್ಗುಣನೆನ್ನಬಹುದು. ಪರಬ್ರಹ್ಮನನ್ನು ಉತ್ಕೃಷ್ಟ ಗುಣಗಳಿಂದ ಪೂರ್ಣ ವೈಭವದಲ್ಲಿ 
ರುವವನು ಎಂದು ವಿವರಿಸುವುದಕ್ತಾಗಿಯೇ "ಅನಂತ?ನೆಂದು ನಿರ್ದೇಶಿಸಿರುವುದು. “ಮಯ್ಯ 
ನಂತಗುಣೀ ಅನಂತ ಗುಣತಃ ಅನಂತದಗ್ರಹೇ” “ಮೆಹೆದ್‌ ಗುಣತ್ವಾತ್‌ ಅನಂತಂ 
ಆಹುಃ? “ಭಗವಾನ್‌ ಅನಂತಃ ಅನಂತ ಗುಣಾರ್ಣವಃ” 

ಈ ಘಟ್ಟದಲ್ಲಿ ನಾವ್ರೆ ಇದುವರೆಗೂ ಮುಂದಕ್ಕೆ ಹಾಕಿದ್ದ "ನಿಶೇಷ' ಎಂಬ 
ಪ್ರಮುಖ ಪದಾರ್ಥದ ಚರ್ಚೆಯನ್ನು ತೆಗೆದುಕೊಳ್ಳ ಬೇಕು. ಭಗವಂತನ ಗುಣಸಂಸತ್ತನ್ನು 
ಹೇಳುವಾಗ ನಾವು ದುರ್ಗಮ ಕ್ಷೇತ್ರವನ್ನು ಪ್ರವೇಶಿಸುತ್ತಿದ್ದೇವೆ. ಭಗವಂತನ ಸ್ವರೂಸ 
ವನ್ನೂ ಆತನ ಗುಣಸಂಪತ್ತನ್ನೂ ನಿರ್ದೇಶಿಸಿ ಅವ್ರೆಗಳ ಸಂಬಂಧವನ್ನು ನಿಷ್ಕೃಷ್ಟವಾಗಿ 
ನಿರ್ಣಯಿಸಬೇಕು. ದ್ವೈತನ್ರ ಈ ವಿಷಯದಲ್ಲಿ ನಾಲ್ಕು ತಪ್ಪು ಕಲ್ಪನೆಗಳನ್ನು ತೋರಿಸಿ 
ಕೊಡುತ್ತದೆ. ಮೊದಲನೆಯದು ಬ ಿಹ್ಮೆನು ನಿರ್ಗುಣನೆನ್ನುತ್ತದೆ. ಎರಡನೆಯದು 
ಬ್ರಹ್ಮನಿಗೆ ಗುಣಗಳಿವೆ ಆದರೆ ಸ್ವರೂನದಿಂದ ಅನ್ರೆ ಪೂರ್ತಿ ಭಿನ್ನವಾಗಿನೆ ಎಂದು ಹೇಳು 
ತ್ತದೆ. ಮೂರನೆಯದು ಎರಡರ ಸಂಬಂಧೆನ್ರ *ಭೇದಾ ಭೇದ'ನೆಂದು ಹೇಳುತ್ತದೆ. 
ನಾಲ್ವನೆಯದು ಎರಡು ವಿಧವಾದ ಗುಣಗಳು, ಬಾಹ್ಯವಾದುವು ಅಂತರಿಕವಾದವ ಇನೆ. 
ಆಂತರಿಕ ಗುಣಗಳು ಬ್ರಹ್ಮನ ಸ್ವರೂಸವೇ ಆಗಿನೆ. ಬಾಹ್ಯವಾದುವ್ರ ಸ್ವರೂಸದಿಂದ 
ಭಿನ್ನವಾಗಿವೆ ಎಂದು ಹೇಳುತ್ತದೆ. ದ್ವೈತವ್ರು ಈ ನಾಲ್ಕು ಕಲ್ಪನೆಗಳನ್ನು ಖಂಡಿಸುತ್ತದೆ. 
ಆದರ ವಿವರಣೆ ಏನೆಂದರೆ ಗುಣಗಳಿವೆ, ಸ್ವರೂಪದೊಂದಿಗೆ ಸೇರಿಕೊಂಡಿನೆ ಆದರೂ 
“ನಿಶೇಷ' ಎಂಬ ತತ್ವದಿಂದ ಅವ್ರೆಗಳನ್ನು ಭಾನನೆ ಮತ್ತು ಶಬ್ದಗಳಲ್ಲಿ ಬಿಡಿಸಿ ನೋಡಲ 
ಸಾಧ್ಯವಾಗುತ್ತದೆ. "ನಿಶೇಷ ಎಂಬ ಪದಾರ್ಥವು ಸ್ವರೂಪವನ್ನೂ ಗುಣಗಳನ್ನೂ 
ವ್ಯಾಖ್ಯಾನದಲ್ಲಿ ಬಿಡಿಸಿ ನೋಡುವಂತೆ ಮಾಡುವುದಾದರೂ ಈ ಭಿನ್ನತೆಯಿಂದ ಸ್ವರೂ ' 
ಸಕ್ಟೊ ಗುಣಗಳಿಗೂ ಇರುವ ಮೂಲ ಐಕ್ಯಕ್ಕೆ ಧಕ್ರೆ ಬರದಂತೆ, ಗುಣಗಳಲ್ಲಿ ಇರುವ 
ಐಕ್ಯಕ್ಕೆ ಧಕ್ಕೆ ಬರದಂತೆ ನಿರ್ವಹಿಸುತ್ತದೆ. 

ಅಸ್ಸಯ್ಯ ದೀಕ್ಷಿತರು, “ನಿಶೇಷ' ತತ್ವವನ್ನು ಬ್ರಹ್ಮಜೇವರಿಗಿರುವ ಸಂಬಂಧಕ್ಕೂ 
ನಿಸ್ತರಿಸಿ ಜೀನಬ್ರಹ್ಮರ ದ್ವೈತವನ್ನು ಕೈ ಬಿಡಬಹುದಾಗಿತ್ತು ಎಂದು ವಾದಿಸುತ್ತಾರೆ, 
ಅದರೆ ಸ್ವಭಾನತಃ ವಿರೋಧವಾಗಿರುವ, ಸರಿಪೂರ್ಣತೆಗಳಿಂದ ಕೂಡಿರುವ ಬ್ರಹ್ಮನಿಗೆ 
ನಿಷೇಧಿಸಲಾಗದಂತಹ ಪರಿಮಿತಿಗಳಿಂದ ಕೂಡಿರುವ ಜೀವನಿಗೆ, "ನಿಶೇಷ' ತತ್ವವನ್ನು 
ಅನ್ವಯಿಸಿ ಒಂದುಗೂಡಿಸಲಾಗುವುದಿಲ್ಲ. ಈ "ವಿಶೇಷ ತತ್ವವು ಬ್ರಹ್ಮ ನುತ್ತು ಅದರ 
ಗುಣಸಂಪೆತ್ತುಗಳಿಗೆ ಮಾತ್ರ ನಿವರಣಾತ್ಮಕವಾಗಿರವೆ ಬೇರ್ಸಡಿಸಲಾರದ ಧರ್ಮಗಳನ್ನುಳ್ಳ 
ವಸ್ತು ಗಳೆಲ್ಲಕ್ಕೂ ವಿವರಣೆ ಕೊಡುತ್ತದೆ. ಅದು ವಿ ವ್ಯಾಪಕವಾದ ದಾರ್ಶನಿಕ ತತ್ವ 
ವಾಗಿನೆ. ಅದ್ವೈತ ಸರವಾಗಿ ಕಾಣುವ ಅನೇಕ ಉಸನಿಸದ್ವಾಕ್ಯಗಳು ಬ್ರಹ್ಮನಂತರ್ಗತ 
ವಾದ ಈ ಐಕ್ಯನನ್ನೇ “ಅಸ್ವಿತ' ಎಂಬುದಾಗಿ ಬೋಧಿಸುತ್ತವೆ. ಬ್ರಹ್ಮನ ಮೂಲ 
ಸ್ವರೂಪಕ್ಕೂ ಅವನ ಅನತಾರಗಳಿಗೂ ಇರುವ ಸಂಬಂಧನನ್ನೂ, ಅದರ ಸ್ವರೂಪ ಮತ್ತು 
ನೈಷ್ಣ್ಣವ ಧರ್ಮದಲ್ಲಿ ಸ್ತುತಿಸಲ್ಪಟ್ಟ ಆಕಾರಗಳಿಗೂ ಇರುವ ಸಂಬಂಧವನ್ನೂ ಪ್ರೆಕಾಶ 
ನಡಿಸುತ್ತದೆ. 


೬೨ ಮಾನವಿಕ ಕರ್ಣಾಟಕ 


ಬ್ರಹ್ಮನ ಗುಣಗಳು ವಸ್ತುತಃ ಅನಂತವಾಗಿವೆ, ಜೀವರಲ್ಲಿ ಅತ್ಯಂತ ಉತ ತೆಮವಾಡ 
ಜೀವನೂ ಇಡ ಅವನ್ನು ಗ್ರಹಿಸಬಲ್ಲವನಾದರೂ ಪೂರ್ಣವಾಗಿ ಅಳೆಯಲಾರನು, ಗುಣ 
ಗಳು ಅಗಣಿಕವಾಗಿರುವುದರಿಂದಕೇ ಉಪನಿಷತ್ತುಗಳು ವಾಗ್ಮ ನಗಳಿಗೆ ಸಿಗಲಾರದವನನು 
ಎಂದು ಹೇಳುತ್ತವೆ. ಆದರೂ ಗುಣಗಳ ವರ್ಗೀಕರಣವನ್ನು ಮಾಡಬ ಅನಂತ 
ಶಕ್ಕಿ, ಅನಂತಜ್ಞಾ ನ, ದೇಶ ಕಾಲ ಸಂಬಂಧವಾದ ಅನಂತತ್ವ ಇದು ಪರತ್ವ ಹೋ 
ಗುಣಗಳು. ಈರನ ದಯಾಮಯಸ್ವ, ಸ್ರಸಾದ ಇ: ಸಂವೆ | ; ಸೃಷ್ಟಿಯನ್ನು ಸಹ 
ಇವುಗಳಿಂದಾದುದೆನ್ನ ಲಾಗಿದೆ. ಇವು ನತ ; ಮತ್ತು ಮಹತ್ರಾ 2 ದುವು. ಈ ಸಂಬಂಧ ' 
ದಲ್ಲಿಯೇ ಪ್ರೇಮವೂ ಬರುವುದು. ಪ್ರೀಮನ್ನಥ್ಗ ರು ತಮ್ಮ ಕೃತಿಗಳನ್ನು ತಮ್ಮ ಭಗ ' 
ವಿ ಮದ ಆನಂದಾನುಭನವನ್ನು ಸ್ರಶಂಶಿಸಿ ಮುಗಿಸುತ್ತಾ ಕಿ” ಸ್‌ ಕೃ ತಿಗಳ pe 
ಸಾಮಾನ್ಯವಾಗಿದೆ. ಪ್ರೇಮವು ಭಗನಂತನನ್ನು ಮನುಷ್ಯತ್ವ ಕ್ಟ ಇಳಿಸುವು ವದಿಲ್ಲ. ಅತ್ಯಂತ 
ಶ್ರೇಷ್ಠ ದೇವಮಾನವನಲ್ಲಿಯೂ ನಿಜವಾಗಿ ಅತ್ಯಲ್ಪ ಪ್ರ ಮಾಣದಲ್ಲಿ ಮಾತ್ರ ನಡುಗೆ. 
Pier ಪ್ರೇಮವೆಂಬ ಅಪೂರ್ವ ಗುಣದ Wag ನವನ್ನು ಮನವಂಕೆ ಮಾಡು. 
ನಂತಹುದು. ಈ ಭಗವತ್ರೆ (ಮನನ್ನು ಶ್ರೀಮನ್ಮದ್ವರು ಆರಾ ಧಿಸುಪ್ರದು ಅಸ್ಪ ರ್ಯವೇನಲ್ಲ. 
ಏಕೆಂದರೆ ಅವರು ರಕತ ಪ್ರೇಮದ ಮಹಾಗಾಥೆಯಾದ ಭಾಗವತದ ಸರುಮ ' 
ಭಕ್ತರಾಗಿದ್ದರು. ಅವರು ತಮ್ಮ ಗೀತಾಭಾಷ್ಯದಲ್ಲಿ ಭಗವಂತನ ಪ್ರೇಮವನ್ನು ಕುರಿತು ' 
ಭಗವಂತನು” ಭಕ್ತ ರಿಗಾಗಿ ತನ್ನ ಸ್ನಾ ತಂತ್ರ ತ ಮತ್ತು ಮಹಾತ ನನ್ನು ಕೊಡ ಬದಿ ' 


ಗಿಟ್ಟು ಭಕ್ತನ ವಕನಾಗುತ್ತಾನೆ ಹಸ ಹೇಳುತ್ತಾ ಕ. ನಾವು ಪ್ರೀಮನ ಧ್ವರೆ ವಾದ 


ಸಾಮರ್ಥ್ಯ ಕೈ ಮರುಳಾಗಿ - ಅದು ಅದ್ಭತವಾಗಿದ್ದರೂ - ಅವರು ಪ್ರೇಮ ಪ್ರಸಾದ ' 


ಮಯ ಭಗವಂತನಲ್ಲಿಟ್ಟಿದ್ದ ಅನುರಾ ಸೋಪ್ರೀಕವನ್ನು "ಉದಾಸೀನ ಮಾಸಾ 


ಶ್ರೀಮನ್ಮದ್ವೆ ರಗೆ ಭಗ (ವಂತನು ಅನಂತ ಸೌಂದರ್ಯವೂ ಅಗಿದ್ದಾನೆ. ಆತನ ಆಕಾರ" 
ವೆಂದು ನಾವು ಜಡಿಯುವ ತುದ ವರ್ಣಾನಾತೀತ ಆನಂದಪ್ರದವಾದದು. ಆ ಸೌದ 
ರ್ಯವು ಭೌತಿಕ ಉಪಾಧಿಯಲ್ಲ, ಅಂಶ ಅಂಶದಲ್ಲಿಯೂ ಚೈತನ್ಯಮಯ. ಅದರಲ್ಲಿ ಪರಮ ' 
ಸೌಂದರ್ಯವು ಘನೀಭೂತವಾಗಿದೆ. ಶ್ರೀ ಆಚಾರ್ಯರು ತಮ್ಮ ದ್ವಾದಶ ಸ್ತೊ ೇತ್ರವೆಂಬ 
ಮಹಾಸ್ತೋತ್ರ ಕಾವ್ಯದಲ್ಲಿ ನಿರರ್ಗಳವಾಗಿ ಹಾಡುತ್ತಾ ಮೈಮರೆತು ಈಸ ಸೌಂದರ್ಯದಲ್ಲಿ & 
ಮಗ್ನರಾಗುತ್ತಾರೆ. ಮದೋನ್ಮತ್ತ ರಾಗಿ ಅದರಲ್ಲಿ £ಯೇ ತಲ್ಲೀನರಾಗಿ ಆನಂದಪರವಶ * 
ರಾಗುನಂತೆ ಅದು ಮಾಡುತ್ತವೆ. ಇಲ್ಲಿ ಪುನಃ ನಾನು ಶ್ರೀಮದ್ಭಾಗವತವನ್ನು ಸ್ಮರಿಸ 


ಬಹುದು. 


ವಿಷ್ಣುವಿನ ಮುಖ್ಯ ಗುಣಗಳ ವಿವರಣೆ ಹೀಗಿರುವಾಗ ಆಚಾರ್ಯರು ಅಲ್ಪಮತಿಯಾದ ' 
ಮಾನವನು ಅನುಗಳನ್ನು ಪೂರ್ಣವಾಗಿ ಅರಿಯುವುದು ಅಸಾ ಇಧ್ಯವೆದು ಒತ್ತಿ ಹೇಳು 
ತ್ತಾರೆ. ಆದರೆ ಧ್ಯಾನಕ್ಟೋಸ್ಕರವಾಗಿಯಾದರೂ ಅತ್ಯಂತ ಸ್ಪಷ್ಟವಾಗಿರುವ "ಗುಣಗಳ . 
ನ್ನಾದರೂ ಗ್ರಹಿಸಿ ಮನಸ್ಸಿ ನಿಟ್ಟ ಕೊಳ್ಳ ಬೇಕು. ಆಚಾರ್ಯರು ಸಂಣಾಮಕಾಂಜ 4 
ಧ್ಯಾನದಲ್ಲಿ ಅಳವಡಿಸಬೇಕಾದ ಭಗವಂತನ ನಾಲ್ಕು ಲಕ್ಷಣ ವಿಶೇಷಗಳನ್ನು ಸತ್‌-ಚಿತ್‌- | 


WF babe bul pli ಕತತ ಕರಗಿ Sai wee 


ದ್ವೈತ ವೇದಾಂತ ೬4 


ಅನಂದ-ಆಕ್ಮತ್ವನೆಂದು ಹೇಳುತ್ತಾರೆ. ಬ್ರಹ್ಮನು ಶುದ್ಧ ಸತ್ಯ, ಶುದ್ಧ ಚೈತನ್ಯ ಶುದ್ಧ 
ಆನಂದ ಮತ್ತು ಎಲ್ಲದರ ಪರಮಾತ್ಮ, ಇವು ಕನಿಷ್ಟವಾದ ಅನಶ್ಯಕತೆಯಾಗಿದ್ದು ಇವ್ರ 
ಗಳನ್ನು ಬಿಟ್ಟು ಯಾರೂ ಬ್ರಹ್ಮಧ್ಯಾನವನ್ನುಅ ಭ್ಯಾಸ ಮಾಡಲಾಗುವುದಿಲ್ಲ. ಈ 
ಕನಿಷ್ಟವನ್ನು ದಾಟ ಜೀವಾತ್ಮರು ತಮ್ಮ ಯೋಗ್ಯತಾನುಸಾರ ಮತ್ತು ತಮ್ಮ ಆಧ್ಯಾತ್ಮಿಕ 
ಪ್ರೆಗತಿಗನುಸಾರವಾಗಿ ಹೋಗಬಹುದು. ಅದರ ಸಾಕ್ಸಾತ್ಕಾರದ ಎಸ್ಲಿಯು ಜೀವಾತ್ಮರೆ 
ತಾರತಮ್ಯದಿಂದ ನಿರ್ಣಯವಾಗುತ್ತದೆ. 

ಇದುವರೆಗೆ ಭೆಗವಂತನ ಗುಣೋತ್ಫರ್ಷವನ್ನು ನೋಡಿದೆನು. ಇದರಿಂದಲೇ ಆತನು 
ಜಡ, ಚೇತನಗಳನ್ನು ಬಂಧಮೋಕ್ಷಗಳಲ್ಲಿ ಮಾರಿದವನು, "ಅಕ್ಷರ' ಎಂದು ಕರೆಸಿಕೊಳ್ಳುವ 
ಲಕ್ಷ್ಮಿ ಒಯೆನ್ನು ಸಹ ಮೀರಿದವನು. ಆದೆರೆ ಆತನು “ಪೆರಾತ್ಸರೆ' ಮಾತ್ರನಲ್ಲ ಸಾಂಖ್ಯ 
ದರ್ಶನದ "ನಿಷ್ಕ್ರಿಯ ಪುರುಷನಲ್ಲ ಅದ್ವೈತದ *ನಿಷ್ಟ್ರಸಂಚ ಬ್ರಹ್ಮನಲ್ಲ'. ಚರಾಚರ 
ಜಗತ್ತಿನಲ್ಲಿ ಜಗದ್ವಾ ಕ್ರಿಪಾರದಿಂದ ಅನಂತರ್ಯಾಮಿಯಾಗಿರುವನು. ಆತನಿಗೆ, ಪರೆ 
ಮಾತ್ಮನಾದವನಿಗೆ ಈ ವ್ಯಾಪಾರವೇಕೆ ? ಪರಿಪೂರ್ಣನೂ ಆತ್ಮತೃಪ್ತ ನೂ ಆಗಿರುವಾಗ 
ಆತನು ಬಯಸುವ್ರೆನೇನಿದೆ 9" ಯಾವೆ ಉದ್ದೇಶ ಸಾಧನೆ ಇದೆ ? ಇದಕ್ಕೆ ಆಚಾರ್ಯರೆ 
ಅಸಾಧಾರಣ ಉತ್ತರವಿದೆ. ನಮಗೆ ತಿಳಿದಮಟ್ಟಿಗೆ ಮತ್ತಾವ ವೇದಾಂತಿಗಳೂ ಈ ಕಲ್ಪನೆ 
ಯವರೆಗೆ ಬಂದಿಲ್ಲ. ಶ್ರೀಮನ್ಮಧ್ವೆರು ತಮ್ಮ ಅನೇಕ ಬೃಹತ್ವ್ಯೃತಿಗಳಲ್ಲಿ ಇದನ್ನು ಪದೇ 
ಸದೇ ಹೇಳಿದ್ದಾ ರೆ ಛಾಂದೋಗ್ಯ ಉಪನಿಷತ್ತಿನ ಏಳನೆಯ ಅಧ್ಯಾಯದ ವ್ಯಾಖ್ಯಾನದಲ್ಲಿ 
ಬ್ರಹ್ಮನನ್ನು ಭೂಮನ್‌ ಎಂದು ಸರಿಚೆಯ ಮಾಡಿಕೊಡುವಾಗ ಈ ವಿಷಯವನ್ನು ಸೇರಿ 
ಸಿದ್ದಾಕೆ. ಎಲ್ಲಾ ಕ್ರಿಯೆಗಳೂ ಅನಿಷ್ಟ ನಿವಾರಣೆಯ ಅಪೇಕ್ಷೆಯಿಂದ ಪ್ರಚೋದಿತ 
ವಾಗುವುದಿಲ್ಲ ಅಥವಾ ದೊರೆಕದೆ ಇರುವ ಇಷ್ಟಗಳ ಪೂರ್ತಿಗಾಗಿ ಮಾಡುನ್ಸೆದಲ್ಲ 
ಕಲಾತ್ಮಕ ಸ್ವಕ್ರಿಯೆಗಳ ಸಾದೃಶ್ಯೆದ ಮೇಲೆ, ಪರಿಪೂರ್ಣತೆಯನ್ನು ಸಾಧಿಸಿದಾಗ ಅದ 
ರಿಂದ ದೊರಕುವ ಆನಂದಾತಿರೇಕವೇ ತಡೆಯಲಾರದ ಕ್ರಿಯಾಕಾರಕವಾಗಬಹುದು. 
ಇದು ಇಷ್ಟಪೊರ್ತಿಗಾಗಿ ಮಾಡುವ ಕಾರ್ಯವಲ್ಲ. ಇಷ್ಟ ಪೂರ್ತಿಯಿಂದಲೇ ತೊಡಗುವ 
ಕಾರ್ಯಕಲಾಪ. ಪರಿಪೂರ್ಣತೆ ತುಂಬಿ ತುಳುಕಿ ಕ್ರಿಯಾಶಕ್ತಿಯಾಗಿ ಪ್ರವಹಿಸು 
ತ್ತದೆ. ಈ ಅಭಿಪ್ರಾಯದ ಅಂತರಾರ್ಥನು ಬಹುದೂರಗಾಮಿ. ಅಪಾರ ಸಮೃದ್ಧಿಯ 


ಶೆಕ್ತಿಯೆ ಮೂಲ ಸೈಸ್ಟಾ 3ಕ್ಕಕ ಕ್ರಿ.ಯಾಶೀಲನಾದ ಸರಮಾತ್ಮೆನನ್ನು ನಮ್ಮ ಮುಂದೆ 


ಇಡುತ್ತದೆ. ಇನ್ನೊಂದು ದೃಷ್ಟಿಯಿಂದ, ಅಲ್ಪಮಾನನರು ತಮ್ಮ ಕುಂದುಕೊರತೆಗಳ 
ನಿವಾರಣೆಗೆ ಶ್ರಮ ಸಡುತ್ತಾ ಉಸಯೋಗಿಸುವ ಕ್ರಿಯಾಶಕ್ತಿಯೂ ಕೂಡೆ ಯೋಗ್ಯ ತ್ರೆ 
ಗನುಸಾರವಾಗಿ ಅಲ್ಪವಾಗಿಯೇ ಇರುತ್ತದೆ. ಸರಿಮಿತಿಗೊಳೆಗಾಗಿರುವನನು ನಿರ್ಮಿಸು 
ವ್ರದರಲ್ಲಿ ನರಿಮಿತಿ ಇದ್ದೇ ಇರುತ್ತದೆ. ಪೂರ್ಣ ಚೇತನನು ತಾನಿರುನಂತೆಯೇ ಕ್ರಿಯಾ 
ಶೆಕ್ತಿಯೆಲ್ಸಿಯೂ ಸೀಮಾತೀತನಾಗಿರುತ್ತಾನೆ. 

ಭಗವಂತನ ಜಗದ್ವಾ ಸ್ರಿಪಾರವು ಎಂಟು ಶಾಖೆಗಳುಳ್ಳೆದ್ದು. ಮೊದಲನೆಯದಾಗಿ 


ಜಗತ್ತನ್ನು ಸೃಷ್ಟಿ ಮಾಡುವುದು. ಸೃಷ್ಟಿ ಎಂದರೆ ಶುದ್ಧ ಶೂನ್ಯದಿಂದ ಏನನ್ನಾದರೂ 


೬೪ ಮಾನವಿಕ ಕರ್ಣಾಟಕ 


ಅಸ್ತಿತ್ರಕ್ಟೆ ತರುವುದು ಎಂದಲ್ಲ. ಹಿಂಸೆ ಇದ್ದು ದನ್ನೇ ಒಂದು ಹೊಸ ಅಶ್ವತ ತರುನದು 
ತ: ಸ್ರ ಜಗತ್ತಿನ ನಿಷಯದಲ್ಲಿ ನಾನಾ ps7 ಪಗಳನ್ನು ಸ ಸ್ರಕಟ ಮಾಡಿ ಬಹ 
ರಂಗಕ್ಕೆ ಜು. ಶ್ರೀ ಮಧ್ವಾಚಾರ್ಯರು ಸೃಸ್ಟಿ ಯುಬ ಬ್ರಹ್ಮನ ಆತ್ಮ ಸಂನರ್ತನೆಯ ಕ 
ಸ್ವಭಾವ ಹೊಂದಿರುವುದಲ್ಲ ; ಹಾಗೆಯೇ ಯಾವ ಸಿನ iy pi | 
ನರಿಣಾಮರೂಪಕ್ಕೆ ತರುನನೋ ಅದು 'ತನ್ನದಿ ದೇ ಆ ಂತ್ರ್ಯೈವನ್ನು ಕಾರಣ ಸ್ಥಿ ಸ್ಥಿತಿ 
ಯಲ್ಲಿಯೂ ಹೊಂದಿರುವ ಪದಾರ್ಥವಲ್ಲ ತ್ತ ಸ್ಪಷ್ಟ ಚ ರೆ. ಬ್ರಹ್ಮನು ತಡೆ | 
ನಿಯಮವನ್ನು ಕಾರ್ಯರೂಃ ಪಕ್ಕೆ ತರುವಾಗ ಯಾವುದನ್ನು ಉಪಹೋಗಿಸಿಕೊಳ್ಳು ವನೋ 
ಅದು ಅವನದಾಗಿರನೆ ಬೇರೆ "ಎನೂ ಅಲ್ಲ ಮತ್ತು ಆತನ ಶಕ್ತಿಗಧೀನವಾಗಿಯೇ ಅದು 
ಏನಾಗಿದೆಯೋ ಅದಾಗಿದೆ. ಆತನು ಸೃಷ್ಟಿಯಲ್ಲಿ ಸರ್ವ ನಿರ್ವಾಹಕನಾಗಿರುವುದಕ್ಕೆ 
ಯಾವ ರೀತಿಯಲ್ಲಿಯೂ ಕುಂದು ಬರುವುದಿಲ್ಲ. 

ಮುಂದಿನ ಭಗನತ್ಪಾರ್ಯನ್ರ ಹಾಗೆ ನಿರ್ಮಿಸಲ್ಲ ಟ್ಟಿ ಪ್ರನ ಂಚವನ್ನು ಸ್ಕಿ ತಿಗೊಳಿಸು 
ವುದು -. ವಿಶ್ವಾತೀತ ಈಸ್ವರ ವಾದನ ಹೇಳುವಂತೆ ಸೃಷ್ಟಿಯನ್ನು PE ತ ಂದ ಅದು 
ಬೇರೆಯಾಗಿ ಸ್ವತುತ್ರ NN ಬಿಡುವ ಪರಮಾತ ತ್ಮನ ನಲ. ಅದು ಸೃಷ್ಟಿಯಾದ 


ಮೇಸೆಯೂ ಅನನಿಗೆ ಸೇರಿದುಜ. ಆದ್ದರಿಂದ ಅದನ್ನು ನಡೆಸುವವನೂ ಅವನೇ ಆಗಿ 
ದ್ಹಾನೆ ಅದರ ಮೇಲೆ ಅನನ ಪ್ರಭುತ್ವವು ಅದರ ಸತ್ತಾವಧಿಯಾಗಿರುತ್ತ ದಿ. ಅವನು 
ಕೈಬಿಟ್ಟ ಆದು ಕೂಡಲೆ ರೂನ್ಯಕ್ಸೆ ಕುಸಿದು ಬೀಳುತ್ತದೆ. ಮೂರನೆಯ ಕ್ರಿಯಾ 
ವಿಶೇಷವ್ರ ಪ್ರಪಂಚವನ್ನು ಅವ್ಯಕ್ತಾ ವಸ್ಕೈ ಗೆ ಮತ್ತು ಬೀಜರೂಸಕ್ಕೆ ಎಳೆದುಕೊಂಡ್ಕು 
ಅದು ಪುನಃ ವ್ಯಕ್ತ ವಾಗುವುದಕ್ಕೆ ಅವನ ನಕ ಸ್ಪ ರ್ಶಕ್ಕೆ ಕಾದಿರುವ ಅವಸ್ಥೆ ಯಲ್ಲಿಟ್ಟರು 
ವುದು. ನಾಲ್ಪನೆಯ ಈಶ್ವರನ ಜಗದ್ವಾ ಪಾವ; ಅದರ ಆಡಳಿತ. ಇದನ್ನು ಹೊಶಗಿ 
ನಿಂದ ನಡೆಸುವ. ನಿಯಂತ್ರ ws PES ಭಾವಿಸಬಾರದು. ಅಂತರ್ಯಾಮಿಯಾಗಿದ್ದು ನಡೆ 
ಸುವ ನಿಯಂತ್ರಣ. ಬೃಹದಾರಣ್ಯಕವೆ ಅಂತರ್ಯಾಮಿತ್ವವನ್ನು ಹೇಗೆ ಖಚಿತಗೊಳಿ 
ಸಿತೋ ಅದೆಲ್ಲಾ ಇಲ್ಲಿ ಅಭಿಸ್ರೇತವಾಗಿದೆ. ಐದನೆಯ ವ್ಯಾಪಾರವು ಸಜೇತನರಾದ 
ಜೀವರುಗಳಿಗೆ ಸಂಬಂಧಪಟ್ಟದ್ದು, ಅವನನ್ನು ಅದು ಅನಿವ್ಯೆಯಿಂದ ಆವರಿಸುವುದು. 
ಅವಿದ್ಯೆಯು ಭಾವಾತ್ಮಕ ಶಕ್ತಿ, ಕೇವಲ ಜ್ಞಾ ನಾಭಾವವಲ್ಲ, ಅದಕ್ಕೆ ಎರಡು ಮುಖ 
ಗಳಿವೆ. ಅದು ಜೀವನುತನ್ನ ಸ್ವರೂಸವನ್ನು ತಿಳಿಯದಂತೆ ಮಾಡುವುದು, ಹಾಗೆಯೇ 
ಪರಮಾತ್ಮನನ್ನೂ ತಿಳಿಯದಂತೆ ಮಾಡುವುದು. ಭಗವಂತನು ಈ ವಿಸ್ಯೈಯನ್ನು 
ಜೀವನ ಮೇಲಿ ಹೊರಿಸುವುದು ಸ್ಥ ಸ್ಟೆ ಚ್ಬೆ ಯಿಂದಲ್ಲ, ಜೀವರುಗಳ ಹಿಂದಿನ ಅಜ್ಞಾನ ಮತು 
ದುಷ್ಕರ್ಮ ದೋಷಗಳ ಪ್ರತಿಫ ಕ ಇದು ಅವನಿಂದ ಬಂದ ದುಃಸ್ಥಿತಿ. ಇದು ಜೀವನ 
ಪೂರ್ವ ಕರ್ಮದ ನ್ಯಾಯಬದ್ಧವಾದ ಪರಿಣಾಮ. ಆರನೆಯ ಭೆಗನದ್ದಿ ಯೆಯು 
ಜ್ಞಾನೋದಯವನ್ನು ದಯಪಾಲಿಸುವುದು. ಜ್ಞಾನವು ಪರಮಾತ್ಮನ ಅನುಗ್ರಹವಿಲ್ಲಜಿ 
ಬರುವುದಿಲ್ಲ. ಈ ಅನುಗ್ರಹನನ್ನೂ ಆಧ್ಯಾತ್ಮಿಕ ಆಕಾಂಕ್ಷೆ ಮತ್ತು ಪ್ರಯತ್ನದಿಂದ 
ಗಳಿಸಬೇಕು. ಜ್ಞಾನವು ಎರಡು ಮಟ್ಟದ್ದು. ಅದು ಭಕ್ತಿಪೂರ್ವಕ ಶಾಸ್ತ್ರಾಧ್ಯಯನ 


ದ್ವೈತ ನೇದಾಂತ ೬೫ 


ಫಲವಾಗಿ ಜೀವನನ್ನೂ ಮತ್ತು ಸರಮಾತ ನನ್ನೂ ಕುರಿತ ಪರೋಕ್ಷ ಜು ಸಿನ. ಇದಕ್ಕಿಂತ 
ಉತ್ತಮ ಮಟ್ಟದ್ದು ರಾಜರ ಆಪರೋಕ್ಷ ಜ್ಞಾನ. Es ಉತ್ಸಾ ಹದಿಂದ 
ಸಟ್ಟು ಹಿಡಿದು ಮಾಡಿದ ಸಾಧನೆಗೆ ಭಗವತ್ಭ ಸಾದವಾಗಿ ಬರುವುವು... ಈ ದ್ವಿವಿಧ 
ಜಾ ಇ ನಕ್ಕ ಕಾರಣವಾದ ಪ್ರಸಾದವು ಭಗವಚನ ಆರನೆಯ ವ್ಯಾಪಾರ. ಮ 
ಬಂಧಕ್ಕೆ ಹೇತುವಾಗಿರುನಿಕೆ., ಬಂಧನೆಂದರೆ ಆತ್ಮನು ಪ್ರಕೃತಿಯಲ್ಲಿ ಸಿಕ್ಕಿಬೀಳುವುದು 
ಮತ್ತು ಆತ್ಮನ ಮೂಲ ಆನಂದ ಸ್ವರೂಸವೂ ಲ ಹೋಗಿರುವುದು. ಮತ್ತು ಭಗ 
ವದನುಭನದ ಪ್ರಾಸ್ತಿ ಇಲ್ಲದಿರುನಿಕೆ, ಈ ಸ್ಥಿತಿಯು ಜೀವನ ಹಿಂದಿನ ಅಧ್ಯಾತ್ಮಿಕ 
ಪತನದ ಪರಿಣಾಮವಾಗಿ ಭಗನಂತನಿಂದ ಬಂದುದು. ಭಗವಂತನ ಆಗ್ರಹವೆ ಆಹ್ವಾನ 
ದಂದಲೇ ಬಂದಂತೆ ಕಾಣುತ್ತದೆ. ಭಗವಂತನು ಸಮದರ್ಶಿಯೇ. ಆ ಸಮತ್ವವು ಜೀವರ 
ಯೋಗ್ಯತಾನುಸಾರವಾಗಿರುವ ಸಮತ್ವ. ತಾರತಮ್ಯವಿರುವ ಜೀವರಿಗೆ ಸಮನಾದ ಸನ್ಮಾನ 
ಗಳನ್ನೇ ಕೊಡುವುದು, ಕೇವಲ ಅಸ ಸಮತ್ತವೇ ಆಗುತ್ತ ದೆ. ಜೀವಾತ್ಮ ನು ಹೀನ 
i ಮಾಡು.ವ ಪ್ರಾರ್ಥನೆಗೆ i ಪ ತ್ರ ಸಾದನ ತಪ್ಪದೆ ಬೆ: ಬರುತ್ತದೆ. 
ಕೊನೆಯದಾಗಿ, ಮುಕ್ತ್ಯರ್ಹರಿಗೆ ಮೋಕ್ಷ ಪ್ರಧಾನವ್ರೆ ಭಗವಾತನ ಎಂಟನೆಯ ಜಗ 
ದ್ರ್ಯಾಪಾರ. ಮೋಕ್ಷನ್ರೆ ಒಂದು ವರವೆ. ಪರತತ್ವದ ಮಹಾತ್ಮ ದ ನಿಷ್ಪಷ್ಟ ಜ್ಞಾನ 
ವನ್ನಾಧರಿಸಿದ ಸರಾಭಕ್ತಿಯಿಂದ ಅರ್ಹತೆಯನ್ನು ಈ ವರಕ್ಕೆ ಸಜೆಂರಜೇಕು "ಪರಮ 
ಭತ್ತೆ 'ನಾದವನಿಗೆ ಈ ಪರಮ ಪ್ರಸಾದವ ಕಿರೀಟಪ್ರಾೂಯ. ಮೋಕ್ಷವು ಭಕ್ಕನನ್ನು 
ತ ಪ್ರಕೃತಿ ಬಂಧದಿಂದ ವಿಮೋಚನೆ ಮಾಡಿ ಆತನಲ್ಲಿ ಅಡಗಿದ್ದ ಜ್ಞಾ ನಾನಂದಗಳನ್ನು 
 ಪ್ರಕಾಶಗೊಳಿಸ್ಸಿ ಆನಂದಮಯ ಬ್ರಹ್ಮನು ಆತನ ಜಾಗೃತ ಪ್ರಜ್ಞೆಗೆ ಸದಾ ಸಮ್ಮುಖ 
''' ನಾಗಿರುವಂತೆ ಮಾಡುತ್ತದೆ. 

ಶ್ರೀ ಮದಾಚಾರ್ಯರು ಭಗವಂತನ ವೈಭನಕ್ರೆ ತಕ್ಕಷ್ಟು ಶ್ಲಾಘೆಕೆ ಮಾಡುವುದು 
ಅಸಾಧ್ಯೆವೆಂಬುದನ್ನು ಮನಗಂಡಿನ್ಹರು. ಅದ್ದರಿಂದ ತಮ್ಮ ಅರ್ಥಗರ್ಭಿತ ಶೈಲಿಯಲ್ಲಿ 
"ಸಂಯಗ್‌ವಿನಿರ್ಣಯ' ಅಂದರೆ ದೋಷ ಸ್ಪರ್ಶವಿಲ್ಲದ ಮತ್ತು ಫಿರ್ಣಯಕವಾಡ ವಾಕ್ಯ 
ಗಳಲ್ಲಿ ಮುಖ್ಯವಾದ ತತ್ವಗಳನ್ನು ಕ್ರೋಢೀಕರಿಸಿ ಹೀಗೆ ಹೇಳುತ್ತಾರೆ: 

1) ವಿಷ್ಣುವು ಅಶೇಷಗುಣ ಸಂಪದ್ಭರಿತನು. 

2) ಸರ್ವ ದೋಷರಹಿತನು. 

3) ಎಲ್ಲವೂ ಅನನಿಗೆ ಅಧೀನ, ಆತನು ಮಾತ್ರ ಸರ್ವ ಸ್ವತಂತ್ರ. 

4) ಅವನು ಮತ್ತೆ ಲ್ಲದರಿಂದ ಭಿನ್ನನು, ಹಾಗಿಲ್ಲದಿದ್ದರೆ 

ದೋಷರಹಿತನಾಗಿರುತ್ತಿ ರಲಿಲ್ಲ. 

ಹೀಗೆ ಅವರ ಭಗವತ್‌ ತತ್ವ ಸನೀಕ್ಷೆ ಸನ್ನು ಉಸಸಂಹೆರಿಸಬೇಕೆ೨ದು ಅಚಾರ್ಯರು 

ನಿರೀಕ್ಷಿಸುತ್ತಾ ರೆ. 
(ಮುಂದುವರಿಯುತ್ತದೆ) 


ಮೈಸೂರು ವಿಶ್ವವಿದ್ಯಾನಿಲಯದ ತ್ರೈಮಾಸಿಕಗಳು 


ಕು 


ಹ ಮಾನವಿಕ ಕರ್ಣಾಟಕ 
ಗ್ದ ವಿಜ್ಞಾನ ಕರ್ಣಾಟಕ 


೫ ಪ್ರಬುದ್ಧ ಕರ್ಣಾಟಕ 


Ne) 


ವಾರ್ಷಿಕ ಚೆಂದಾ 


ಸ.ತಿಯೊಂದಕ 
(ಪ್ರತಿಯೊಂದಕ್ಕೂ ಅಂಚೆ ನೆಚ್ಚ ಸೇರಿ) 


ಇತರರಿಗೆ ಹ ಆರು ರೂಪಾಯಿ 
ಸಂಸ್ಥೆಗಳಿಗೆ pd ಎಂಟಿ ರೊಪಾಯಿ 


(ಆಚೀಷ ಸದಸ್ಯತ್ವ : ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಗಿ 4 
ಶೈರೆಕ್ಟೆರ 
4 ಪ್ರಸಾರಾಂಗ ಶಿ 
ಮಾನಸಗಂಗೋತ್ರಿ; ಮೈ ಸೂರು-1೭೦ ೦೦೬ 


4 


